ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ವಿಶೇಷ ಪತ್ರಿಕೆ 


ಭಾಗ - V | ಬೆಂಗಳೂರು, ಶನಿವಾರ, ನವೆಂಬರ್ ೧೭, ೨೦೧೨ ( ಕಾರ್ತಿಕ ೨೬ , ಶಕ ವರ್ಷ ೧೯೩೪ ) ನಂ . ೮೨೯ 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ -1/200/ ಶೀ .ನೇ .ನೇ ./2012 , ಬೆಂಗಳೂರು, ದಿನಾಂಕ: 17.11. 2012 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಶೀಘ್ರಲಿಪಿಗಾರರ ಹುದ್ದೆಗಳನ್ನು ನೇರ ನೇಮಕಾತಿಯ 

ಮೂಲಕ ಭರ್ತಿ ಮಾಡುವ ಬಗ್ಗೆ. 


ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 2003 ಹಾಗೂ ತಿದ್ದುಪಡಿ ನಿಯಮಾವಳಿ 
2009ರಡಿಯಲ್ಲಿ ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶೀಘ್ರಲಿಪಿಗಾರರ ಹುದ್ದೆಗಳಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
ಹುದ್ದೆಗಳ ವಿವರಗಳು ಈ ಕೆಳಕಂಡಂತಿರುತ್ತವೆ. 


ಹುದ್ದೆಯ ಹೆಸರು : ಶೀಘ್ರಲಿಪಿಗಾರರು 


ಹುದ್ದೆಗಳ ಸಂಖ್ಯೆ : 


03 ಹುದ್ದೆಗಳು 


ವೇತನ ಶ್ರೇಣಿ : 


ರೂ . 16000 - 400 - 17200 - 450 - 19000 -500 - 21000 - 600 - 24600 - 700 - 28800 - 800 - 29600 


ಮೀಸಲಾತಿ 
ವರ್ಗಿಕರಣ 


ಸಮತಳ ಮೀಸಲಾತಿ ವರ್ಗಿಕರಣ 


ಕ್ರ. ಸಂ . 


ಮೀಸಲಾತಿ 


ಸಾಮಾನ್ಯ 
ಅರ್ಹತೆ 


ಕನ್ನಡ ಮಾಧ್ಯಮ 
ಅಭ್ಯರ್ಥಿ 
- - 


ಗ್ರಾಮೀಣ 
ಅಭ್ಯರ್ಥಿ 


ಮಹಿಳಾ | ಯೋಜನೆಗಳಿಂದ ನಿರಾಶ್ರಿತ 
ಅಭ್ಯರ್ಥಿ ಅಭ್ಯರ್ಥಿ 


* ಖಾಲಿ ಇರುವ ಒಟ್ಟು 

ಹುದ್ದೆಗಳ ಸಂಖ್ಯೆ 


- - 


0 ] 


* 


ಸಾಮಾನ್ಯ 
ಪ್ರವರ್ಗ - I 


II 


ಎ 


1. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 21 .12 .2012 


ಪೆಟ್ಟಿಗೆ 


2 . ಅರ್ಜಿ ಸಲ್ಲಿಸಬೇಕಾದ ವಿಳಾಸಃ ಕಾರ್ಯದರ್ಶಿ , ಕರ್ನಾಟಕ ವಿಧಾನ ಸಭೆ ಸಚಿವಾಲಯ, ಅಂಚೆ 

ಸಂಖ್ಯೆ: 5074 , ಮೊದಲನೆ ಮಹಡಿ, ವಿಧಾನ ಸೌಧ, ಬೆಂಗಳೂರು- 560 233. 


3, ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಹಾಗೂ ಸೇವಾ ಷರತ್ತುಗಳು) ನಿಯಮಾವಳಿಗಳನುಸಾರ ಮೇಲ್ಕಂಡ ಹುದ್ದೆಗಳ 

ಭರ್ತಿಗಾಗಿ ಅರ್ಹತೆಯುಳ್ಳ ಅಭ್ಯರ್ಥಿಗಳು ಅರ್ಜಿ ನಮೂನೆ-1ರ ದ್ವಿಪ್ರತಿಯಲ್ಲಿ ಅರ್ಜಿಗಳನ್ನು ಸರ್ಕಾರಿ ಪುಸ್ತಕ ಮಳಿಗೆಯಿಂದ ಪಡೆದು 
ವಿಧಾನಸಭೆ ಸಚಿವಾಲಯಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಲ್ಲಿಸಬೇಕು. ( ಅರ್ಜಿ ನಮೂನೆಯು ಸರ್ಕಾರಿ 
ಮುದ್ರಣಾಲಯದಲ್ಲಿ ದೊರೆಯುವುದು). 


( 5953 ) 


5954 


4. ವಿದ್ಯಾರ್ಹತೆ : ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977ರ ಪ್ರಕಾರ ಅಭ್ಯರ್ಥಿಗಳು ನೇರ ನೇಮಕಾತಿಗೆ 

ಅರ್ಹತೆಯನ್ನು ಪಡೆದಿರಬೇಕು ಹಾಗೂ ಅವನು / ಅವಳು ಕೆಳಗೆ ತಿಳಿಸಿರುವ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು. 


ಕ್ರ . ಸಂ . 


ಹುದ್ದೆಯ ಹೆಸರು 


ವಿದ್ಯಾರ್ಹತೆ 


ಶೀಘ್ರಲಿಪಿಗಾರರು 


1. 


ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಪ್ರೌಢ ದರ್ಜೆಯ ಕನ್ನಡ 
ಹಾಗೂ ಆಂಗ್ಲ ಬೆರಳಚ್ಚು ಹಾಗೂ ಶೀಘ್ರಲಿಪಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು. 


ಭಾರತದಲ್ಲಿ ಕಾನೂನು ರೀತ್ಯಾ ಸ್ಥಾಪಿತವಾದ ಯಾವುದೇ 
ವಿಶ್ವವಿದ್ಯಾನಿಲಯದಿಂದ ಪದವಿ ಹೊಂದಿರಬೇಕು. ಗಣಕ ಯಂತ್ರದ ಸಾಮಾನ್ಯ ಜ್ಞಾನವನ್ನು 
ಹೊಂದಿದವರಿಗೆ ಆದ್ಯತೆಯನ್ನು ನೀಡಲಾಗುವುದು. 


5 . ವಯೋಮಿತಿ: ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ವಯಸ್ಸನ್ನು 

ಪೂರೈಸಿರತಕ್ಕದ್ದು. 


ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 


೦೦ 


35 ವರ್ಷ 


ಪ್ರವರ್ಗ II , IIಬಿ, IIIಎ ಮತ್ತು IIIಬಿ 


೦೦ 


38ವರ್ಷ 


ಪ . ಜಾ . / ಪ. ಪಂ . / ಪ್ರವರ್ಗ - I 


೦೦ 


40 ವರ್ಷ 


6, ಸರ್ಕಾರಿ ಇಲಾಖೆಗಳಲ್ಲಿ ಈಗಾಗಲೇ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ತಮ್ಮ ನೇಮಕಾತಿ ಪ್ರಾಧಿಕಾರದ ಮೂಲಕವೇ ನಿಗದಿತ 

ದಿನಾಂಕದೊಳಗೆ ಸಲ್ಲಿಸಬೇಕು. 
7. ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977ರ ಪ್ರಕಾರ, ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಹುದ್ದೆಗಳಿಗೆ ನೇಮಕಾತಿ 

ಹೊಂದಲು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೆ ಅರ್ಹರಾಗಿರುತ್ತಾರೆ . 
8. (1) ಆಯ್ಕೆಯಾದ ಯಾವುದೇ ಅಭ್ಯರ್ಥಿಯು, ನೇಮಕಾತಿ ಪ್ರಾಧಿಕಾರಕ್ಕೆ ಅವನು / ಅವಳು ನೇಮಿಸಿರುವ ಕೆಲಸಕ್ಕೆ ದೈಹಿಕವಾಗಿ ಹಾಗೂ 

ಮಾನಸಿಕವಾಗಿ ಯೋಗ್ಯವೆನಿಸಿದ ಹೊರತು ಅವನನ್ನು / ಅವಳನ್ನು ಆ ಹುದ್ದೆಗೆ ನೇಮಿಸಲಾಗುವುದಿಲ್ಲ. 
( 2) ಸಕ್ಷಮ ನೇಮಕಾತಿ ಪ್ರಾಧಿಕಾರದ ಪೂರ್ವಾನುಮತಿ ಪಡೆಯದೇ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ 

ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ನೇಮಕಾತಿಗೆ 

ಅರ್ಹರಾಗಿರುವುದಿಲ್ಲ. 
9. ಯಾವುದೇ ವ್ಯಕ್ತಿಯು ತನ್ನ ಉಮೇದುವಾರಿಕೆ ಬಗ್ಗೆ ಅಧಿಕಾರಿಗಳು ಮತ್ತು ಅಧಿಕಾರೇತರರುಗಳಿಂದ ಯಾವುದೇ ರೀತಿಯ ಒತ್ತಡ ತಂದಲ್ಲಿ 

ಸದರಿ ಹುದ್ದೆಯ ನೇಮಕಾತಿಗೆ ಅರ್ಹನಾಗುವುದಿಲ್ಲ. 
10 . ಶುಲ್ಕ : ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ -1 ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ. ಉಳಿದ, ಸಾಮಾನ್ಯ ವರ್ಗದ 

ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಕ್ರಾಸ್ ಮಾಡಿದ ರೂ .25.00ರ ಇಂಡಿಯನ್ ಪೋಸ್ಟಲ್ ಆರ್ಡರನ್ನು ಅರ್ಜಿ ಸಲ್ಲಿಸುವ 
ಕೊನೆಯ ದಿನಾಂಕಕ್ಕೆ 30 ದಿನಗಳೊಳಗಿರುವಂತೆ ಖರೀದಿಸಿ, ಕಾರ್ಯದರ್ಶಿ , ಕರ್ನಾಟಕ ವಿಧಾನ ಸಭೆ ಸಚಿವಾಲಯ, ಮೊದಲನೆ ಮಹಡಿ, 
ವಿಧಾನಸೌಧ, ಬೆಂಗಳೂರು- 560 233 ಈ ವಿಳಾಸಕ್ಕೆ ಪಾವತಿ ಮಾಡಬೇಕು. ಅರ್ಜಿ ಶುಲ್ಕವನ್ನು ಒಮ್ಮೆ ಪಾವತಿಸಿದ ನಂತರ ಅದನ್ನು 
ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. 


11 . ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಈ ಕೆಳಗೆ ತಿಳಿಸಲಾಗಿರುವ ದಾಖಲೆಗಳ ಜೆರಾಕ್ಸ್ ಪ್ರತಿಗಳನ್ನು ದ್ವಿಪ್ರತಿಗಳಲ್ಲಿ ತಪ್ಪದೇ ಲಗತ್ತಿಸಬೇಕು. 


( ಅ ) ಹುಟ್ಟಿದ ತಾರೀಖಿಗೆ ಆಧಾರದ ದಾಖಲೆ ಪ್ರತಿ . ( ಎಸ್.ಎಸ್. ಎಲ್. ಸಿ. ಅಂಕಪಟ್ಟಿ ಅಥವಾ ಶಾಲಾ ವರ್ಗಾವಣೆ ಪತ್ರ ( ಟಿ . ಸಿ.) 
( ಆ) ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಎಲ್ಲಾ ವರ್ಷಗಳ ಪದವಿ ಪರೀಕ್ಷೆಯ ಅಂಕಪಟ್ಟಿಗಳ ನಕಲು ಪ್ರತಿಗಳೊಂದಿಗೆ, 


ಇ) ಹುದ್ದೆಗೆ ಸೂಚಿಸಲಾಗಿರುವ ವಿದ್ಯಾರ್ಹತೆಗಳಿಗೆ ಸಂಬಂಧಿಸಿದ ಪದವಿ ಪ್ರಮಾಣ ( Convocation Certificate) ಪತ್ರದ ನಕಲು ಪ್ರತಿ ಮತ್ತು ಇತರೆ 

ವಿದ್ಯಾರ್ಹತೆಯ ಪ್ರಮಾಣ ಪತ್ರದ ನಕಲು ಪ್ರತಿ ( ಅಂಕಪಟ್ಟಿಗಳ ನಕಲು ಪ್ರತಿಗಳ ಸಮೇತ). 


( ಈ ) ಮಾನ್ಯತೆ ಪಡೆದ ಸಂಸ್ಥೆಯಿಂದ ಗಣಕಯಂತ್ರದ ತರಬೇತಿಯ ಪ್ರಮಾಣ ಪತ್ರದ ನಕಲು ಪ್ರತಿ. 
( ಉ ) ಜಾತಿ ಪ್ರಮಾಣ ಪತ್ರದ ನಕಲು ಪ್ರತಿಯನ್ನು ಸರ್ಕಾರದಿಂದ ನಿಗದಿಪಡಿಸಿರುವ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 


ಸೂಚನೆ: - ಅಭ್ಯರ್ಥಿಗಳು ಮೂಲ ಪ್ರಮಾಣ ಪತ್ರಗಳನ್ನು ಲಗತ್ತಿಸಬಾರದು. 


5955 


12 . ಅಳಿ 


ಅರ್ಜಿಗಳನ್ನು ನಮೂನೆ1 ರ ದ್ವಿಪ್ರತಿಯಲ್ಲಿ ಅಗತ್ಯವುಳ್ಳ ದಾಖಲೆಗಳನ್ನು ಲಗತ್ತಿಸಿ, ಕೊನೆಯ ದಿನಾಂಕ : 21.12 . 2012 ರಂದು ಸಂಜೆ 4 - 00 
ಗಂಟೆಯ ಒಳಗಾಗಿ ಖುದ್ದಾಗಿ ಅಥವಾ ಅಂಚೆಯ ಮೂಲಕ ತಲುಪಿಸತಕ್ಕದ್ದು , ಸದರಿ ದಿನಾಂಕವು ಸಾರ್ವಜನಿಕ ರಜಾ ದಿನವಾದಲ್ಲಿ 
ಮುಂದಿನ ಕೆಲಸದ ದಿನದಂದು ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


13. ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿ 2003ರ ರೀತ್ಯಾ ಹುದ್ದೆಗಳ ಆಯ್ಕೆ 

ಪ್ರಕ್ರಿಯೆಯ ಕಾರ್ಯ ವಿಧಾನವನ್ನು ನಿಗದಿಪಡಿಸುವ ಅಧಿಕಾರ ಮಾನ್ಯ ಸಭಾಧ್ಯಕ್ಷರವರಿಗೆ ಇರುತ್ತದೆ. 


ವಿಶೇಷ ಸೂಚನೆ : 


1. ಅರ್ಜಿಗಳ ಮೇಲೆ ಹುದ್ದೆಯ ಹೆಸರನ್ನು ಹಾಗೂ ಅರ್ಜಿದಾರರ ಹೆಸರು, ತಂದೆಯ ಹೆಸರು ಮತ್ತು ಸರಿಯಾದ ವಿಳಾಸವನ್ನು ದಪ್ಪ ಅಕ್ಷರಗಳಲ್ಲಿ 

ನಮೂದಿಸತಕ್ಕದ್ದು. 


ಅರ್ಜಿಯನ್ನು ಸಲ್ಲಿಸಲು ನೀಡಿರುವ ಕಾಲಾವಧಿಯು ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲಾ 
ಅಭ್ಯರ್ಥಿಗಳಿಗೂ ಅನ್ವಯವಾಗುವುದು. 


3. ಅಗತ್ಯ ಪ್ರಮಾಣ ಪತ್ರಗಳನ್ನು ಲಗತ್ತಿಸದೆ ಇರುವ, ಲೋಪ | ಅಪೂರ್ಣ ಅರ್ಜಿಗಳನ್ನು ಹಾಗೂ ನಿಗದಿತ ದಿನಾಂಕದ ನಂತರ ಬಂದ 

ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
4. ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ ನಂತರ ಆ ಸಂಬಂಧ ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. 


ಸಭಾಧ್ಯಕ್ಷರ ಆದೇಶಾನುಸಾರ , 


ಕೆ . ನೂರ್ ಮಹಮದ್ 

ಉಪ ಕಾರ್ಯದರ್ಶಿ , 
ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ 


ವಿಶೇಷ ಪತ್ರಿಕೆ 
ಭಾಗ - ಬೆಂಗಳೂರು,ಸೋಮವಾರ , ನವೆಂಬರ್ ೧೯ , ೨೦೧೨ ( ಕಾರ್ತಿಕ ೨೮, ಶಕ ವರ್ಷ ೧೯೩೪ ನಂ . ೮೩೩ 

ಸಹಕಾರ ಸಚಿವಾಲಯ 


ಆದೇಶ 


DC 


ಸಂಖ್ಯೆ : ಸಇ 188 ಎಂಆರ್‌ಇ 2012 , ಬೆಂಗಳೂರು, ದಿನಾಂಕ : 17ನೇ ನವೆಂಬರ್ , 2012 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) 1966ರ ಕಲಂ 74( ಡಿ)ರಲ್ಲಿ ಪ್ರಧಾನ ಮಾಡಲ್ಪಟ್ಟ ಅಧಿಕಾರವನ್ನು 
ಪ್ರಯೋಗಿಸುತ್ತಾ ಎಸ್.ಕೆ. ಬೆಳ್ಳುಬ್ಬಿ , ಕೃಷಿ ಮಾರುಕಟ್ಟೆ ಮತ್ತು ಹಜ್ ಹಾಗೂ ವಕ್ಸ್ ಸಚಿವರು, ಕರ್ನಾಟಕ ಸರ್ಕಾರ ಆದ ನಾನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ( ತಿದ್ದುಪಡಿ) ಅಧಿನಿಯಮ 2009 ರಡಿಯಲ್ಲಿ ಸರ್ಕಾರದ ಮುಂದೆ ಇತ್ಯರ್ಥಕ್ಕಾಗಿ ಬಾಕಿ ಇರುವ / 
ದಾಖಲಾಗುವ ಅಪೀಲು ಮತ್ತು ಪುನರೀಕ್ಷಣಾ ಅರ್ಜಿಗಳನ್ನು ಹಾಗೂ ದಾಖಲಾಗುವ ಅಪೀಲುಗಳನ್ನು ವಿಚಾರಣೆ ಮಾಡಿ ನಿರ್ಣಯಿಸಿ, ವಿಲೇ ಮಾಡಲು 
ಸಹಕಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಯವರಿಗೆ ವಿಶೇಷವಾಗಿ ನಿರ್ದೆಶನ ನೀಡಿರುತ್ತೇನೆ. ಈ ಆದೇಶವು ಕೂಡಲೇ ಜಾರಿಗೆ 
ಬಂದಿದ್ದು ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 


ಎಸ್ .ಕೆ. ಬೆಳ್ಳುಬ್ಬಿ 
ಕೃಷಿ ಮಾರುಕಟ್ಟೆ ಮತ್ತು ಹಜ್ 
ಹಾಗೂ ವಕ್ಸ್ ಸಚಿವರು, 
ಕರ್ನಾಟಕ ಸರ್ಕಾರ 


5956 


ವಿಶೇಷ ಪತ್ರಿಕೆ 
ಭಾಗ - Im | ಬೆಂಗಳೂರು, ಬುಧವಾರ, ನವೆಂಬರ್ ೨೧, ೨೦೧೨ ( ಕಾರ್ತಿಕ ೩೦, ಶಕ ವರ್ಷ ೧೯೩೪) ನಂ . ೮೩೪ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ - I 


ಸಂಖ 


ಸಿಆಸುಇ 23 ಹೆಚ್ಹೆ ಚ್ ಎಲ್ 2012 , ಬೆಂಗಳೂರು, ದಿನಾಂಕ: 19 - 11 - 2012 


ಸರ್ಕಾರವು 2013ನೇ ವರ್ಷಕ್ಕೆ ಮಂಜೂರು ಮಾಡಿರುವ ಸಾರ್ವತ್ರಿಕ ರಜಾ ದಿನಗಳ ಪಟ್ಟಿಯನ್ನು ಸಾರ್ವಜನಿಕ ಮಾಹಿತಿಗಾಗಿ ಈ 
ಕೆಳಕಂಡಂತೆ ಪ್ರಕಟಿಸಲಾಗಿದೆ. 


ಎಲ್ಲಾ ಎರಡನೇ ಶನಿವಾರ ಮತ್ತು ಭಾನುವಾರಗಳು ಹಾಗೂ ಈ ಕೆಳಕಂಡ ದಿನಗಳು . 
ಕ್ರ. ಸಂ . ದಿನಾಂಕ ವಾರಗಳು 

ಸಾರ್ವತ್ರಿಕ ರಜಾ ದಿನಗಳು 
14 - 01 -2013 

ಸೋಮವಾರ ಉತ್ತರಾಯಣ ಪುಣ್ಯ ಕಾಲ ಸಂಕ್ರಾಂತಿ ಹಬ್ಬ . 
25 - 01 - 2013 

ಶುಕ್ರವಾರ ಈದ್ ಮಿಲಾದ್ 
26 - 01 - 2013 

ಶನಿವಾರ ಗಣ ರಾಜ್ಯೋತ್ಸವ 
29 - 03 - 2013 

ಶುಕ್ರವಾರ ಗುಡ್ ಫ್ರೆಡೆ 
11 - 04 - 2013 

ಗುರುವಾರ ಚಾಂದ್ರಮಾನ ಯುಗಾದಿ 
23 - 04 - 2013 | 

ಮಂಗಳವಾರ ಮಹಾವೀರ ಜಯಂತಿ 


01 - 05 - 2013 


ಬುಧವಾರ 


ಕಾರ್ಮಿಕ ದಿನಾಚರಣೆ 


13 - 05 - 2013 


ಸೋಮವಾರ 


ಬಸವಜಯಂತಿ 


09 - 08 - 2013 


ಶುಕ್ರವಾರ 


ಋತುಬ್ - ಎ - ರಂಜಾನ್ 


15 - 08 - 2013 


ಗುರುವಾರ 


09 - 09 - 2013 


ಸೋಮವಾರ 


02 - 10 - 2013 


ಬುಧವಾರ 


ಸ್ವಾತಂತ್ರ ದಿನಾಚರಣೆ 
ವರಸಿದ್ಧಿ ವಿನಾಯಕ ವ್ರತ. 
ಮಹಾತ್ಮಗಾಂಧೀ ಜಯಂತಿ 
ಮಹಾಲಯ ಅಮಾವಾಸ್ಯೆ 
ವಿಜಯ ದಶಮಿ 


04 - 10 - 2013 


ಶುಕ್ರವಾರ 


14 -10 - 2013 


ಸೋಮವಾರ 


16 - 10 - 2013 


ಬುಧವಾರ 


ಬಕ್ರೀದ್ 


18 - 10 - 2013 


ಶುಕ್ರವಾರ 


01 - 11 - 2013 


ಶುಕ್ರವಾರ 


ಮಹರ್ಷಿ ವಾಲ್ಮೀಕಿ ಜಯಂತಿ 
ಕನ್ನಡ ರಾಜ್ಯೋತ್ಸವ 
ನರಕ ಚತುರ್ದಶಿ 


02 - 11 - 2013 


ಶನಿವಾರ 


04 - 11 - 2013 


ಸೋಮವಾರ 


ಬಲಿಪಾಡ್ಯಮಿ , ದೀಪಾವಳಿ 
ಮೊಹರಂ ಕಡೇ ದಿನ 


14 - 11 - 2013 


ಗುರುವಾರ 


20 - 11 - 2013 


ಬುಧವಾರ 


ಕನಕದಾಸ ಜಯಂತಿ 


25 - 12 - 2013 


ಬುಧವಾರ 


ಕ್ರಿಸ್ ಮಸ್ 


ಸೂಚನೆ : 


1. ಈ ರಜೆ ಪಟ್ಟಿಯು ಭಾನುವಾರಗಳಂದು ಬರುವ ಮಹಾ ಶಿವರಾತ್ರಿ (10 - 03 - 2013), ಡಾ|| ಬಿ .ಆರ್. ಅಂಬೇಡ್ಕರ್ ಜಯಂತಿ ( 14 - 04 - 2013), 

ಮಹಾ ನವಮಿ , ಆಯುಧ ಪೂಜೆ (13 - 10 -2013 ), ರಜಾ ದಿನಗಳನ್ನೊಳಗೊಂಡಿರುವುದಿಲ್ಲ . 
ಸಾರ್ವತ್ರಿಕ ರಜಾ ದಿನಗಳಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳು ಮುಚ್ಚಲ್ಪಡುತ್ತವೆ. ಕಚೇರಿಯ ಜರೂರು ಕೆಲಸವನ್ನು ವಿಲೇವಾರಿ ಮಾಡುವ 
ಬಗ್ಗೆ ಇಲಾಖಾ ಮುಖ್ಯಸ್ಥರುಗಳು ಸೂಕ್ತ ವ್ಯವಸ್ಥೆ ಮಾಡತಕ್ಕದ್ದು. 


5957 


3. ಈ ಪಟ್ಟಿಯಲ್ಲಿ ಸೇರಿಸಲಾಗಿರುವ ಮುಸಲ್ಮಾನರ ಹಬ್ಬಗಳು ನಿಗದಿತ ದಿನಾಂಕದಂದು ಬೀಳದಿದ್ದರೆ ಸರ್ಕಾರಿ ಸೇವೆಯಲ್ಲಿರುವ ಮುಸಲ್ಮಾನರಿಗೆ 

ನಿಗದಿತ ರಜೆಗೆ ಬದಲಾಗಿ ಹಬ್ಬದ ದಿವಸ ರಜಾ ಮಂಜೂರು ಮಾಡಬಹುದು. 
4. ದಿನಾಂಕ 17 -10 -2013 ( ಗುರುವಾರ) ತುಲಾ ಸಂಕ್ರಮಣ ಆಚರಿಸಲು ಹಾಗೂ ದಿನಾಂಕ: 16 -12 -2013 (ಸೋಮವಾರ) ಹುತ್ತರಿ ಹಬ್ಬವನ್ನು 

ಆಚರಿಸಲು ಕೊಡಗು ಜಿಲ್ಲೆಗೆ ಮಾತ್ರ ಅನ್ವಯವಾಗುವಂತೆ ಸ್ಥಳೀಯ ಸಾರ್ವತ್ರಿಕ ರಜೆಯನ್ನು ಘೋಷಿಸಿದೆ. 
5. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಪ್ರತ್ಯೇಕ ರಜಾ ದಿನಗಳ ಪಟ್ಟಿಯನ್ನು ಬೆಂಗಳೂರಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು 

ಪ್ರಕಟಿಸುವರು. 
6. ಸಾರ್ವತ್ರಿಕ ರಜೆ ದಿನಗಳ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರು 2 ದಿವಸಗಳಿಗೆ ಮೀರದಂತೆ 2013ನೇ ವರ್ಷದಲ್ಲಿ ಅಧಿಸೂಚನೆ ಅನುಬಂಧದಲ್ಲಿ 

ತಿಳಿಸಿರುವ ಪರಿಮಿತ ರಜೆಯನ್ನು ಪೂರ್ವಾನುಮತಿ ಪಡೆದು ಉಪಯೋಗಿಸಿಕೊಳ್ಳಬಹುದು. ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಲು 
ಅಧಿಕಾರವುಳ್ಳ ಅಧಿಕಾರಿಗಳು ಪ್ರಸ್ತುತ ಅನುಮತಿಗೆ ಮಂಜೂರಾತಿ ನೀಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪದ್ಮರಾಜು 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಠಾಚಾರ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ - I ರ ಅನುಬಂಧ 


ಕ್ರ. ಸಂ . 


ಸಂಖ್ಯೆ : ಸಿಆಸುಇ 23 ಹೆಚ್ ಹೆಚ್ ಎಲ್ 2012, ಬೆಂಗಳೂರು, ದಿನಾಂಕ: 19 - 11 -2012 

2013ನೇ ವರ್ಷಕ್ಕೆ ರಾಜ್ಯ ಸರ್ಕಾರಿ ನೌಕರರಿಗೆ ಇರುವ ಪರಿಮಿತ ರಜಾ ದಿನಗಳ ಪಟ್ಟಿ. 
ದಿನಾಂಕ ವಾರಗಳು 

ಪರಿಮಿತ ರಜಾ ದಿನಗಳು 
01 - 01 - 2013 

ಮಂಗಳವಾರ | | ನೂತನ ವರ್ಷಾರಂಭ 
19 - 02 - 2013 

ಮಂಗಳವಾರ ಶ್ರೀ ಮಧ್ವನವಮಿ 
26 - 03 - 2013 

ಮಂಗಳವಾರ ಹೋಳಿ ಹಬ್ಬ 
30 - 03 - 2013 

ಶನಿವಾರ ಹೋಲಿಸ್ಯಾಟರ್‌ಡೇ 
15 - 04 - 2013 ಸೋಮವಾರ | ದೇವರ ದಾಸಿಮಯ್ಯ ಜಯಂತಿ 
19 - 04 -2013 

ಶುಕ್ರವಾರ ಶ್ರೀ ರಾಮ ನವಮಿ 
14 - 05 - 2013 

ಮಂಗಳವಾರ ಶ್ರೀ ರಾಮಾನುಜಾಚಾರ್ಯ ಜಯಂತಿ 


15 - 05 - 2013 


ಬುಧವಾರ 


ಶ್ರೀ ಶಂಕರಾಚಾರ್ಯ ಜಯಂತಿ 


25 - 05 - 2013 


ಶನಿವಾರ 


ಬುದ್ಧ ಪೂರ್ಣಿಮ 


25 - 06 - 2013 


ಮಂಗಳವಾರ 


ಷಬ್ - ಎ - ಬರಾತ್ 


11 . 


02 - 08 - 2013 


12 . 


05 - 08 - 2013 


13 . 


| | 


16 - 08 - 2013 


20 - 08 - 2013 | 


28 - 08 - 2013 


ಶುಕ್ರವಾರ ಜಮತ್ - ಉಲ್- ವಿದಾ 
ಸೋಮವಾರ ಷಬ್ - ಎ - ಖಾದರ್ 

ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ 
ಮಂಗಳವಾರ ಬ್ರಹ್ಮಶ್ರೀ ನಾರಾಯಣ ಗುರುಜೀ ಜಯಂತಿ, ಋಗ್ -ಉಪಾಕರ್ಮ , 

ಯಜುರ್ಉಪಾಕರ್ಮ, ರಕ್ಷಾಬಂಧನ 
ಬುಧವಾರ ಶ್ರೀ ಕೃಷ್ಣ ಜನ್ಮಾಷ್ಟಮಿ 
ಸೋಮವಾರ ತಿರುಓಣಂ 
ಮಂಗಳವಾರ ವಿಶ್ವಕರ್ಮ ಜಯಂತಿ | 
ಬುಧವಾರ ಅನಂತ ಪದ್ಮನಾಭ ವ್ರತ 
ಗುರುವಾರ ತುಲಾ ಸಂಕ್ರಮಣ 
ಸೋಮವಾರ | ಹುತ್ತರಿ ಹಬ್ಬ 
ಮಂಗಳವಾರ | 


16 - 09 - 2013 


17 - 09 - 2013 


18 . 


18 - 09 - 2013 


19. 


17 - 10 - 2013 


20 . 


16 - 12 - 2013 
24 - 12 - 2013 


5958 


ಸೂಚನೆ: 


ಈ ರಜಾ ಪಟ್ಟಿಯು ಭಾನುವಾರದ ರಜಾ ದಿನಗಳಂದು ಬರುವ, ಸೌರಮಾನ ಯುಗಾದಿ (14 - 04 - 2013 ), ಸ್ವರ್ಣಗೌರಿ ವ್ರತ 
(08 - 09 - 2013) ಮತ್ತು ಗುರುನಾನಕ್ ಜಯಂತಿ (17 - 11 -2013 ) ಒಳಗೊಂಡಿರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪದ್ಮರಾಜು 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ರಾಜ್ಯ ಶಿಷ್ಟಾಚಾರ ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ - II 


ಸಂಖ್ಯೆ: ಸಿಆಸುಇ 23 ಹೆಚ್ಹೆಚ್ಎಲ್ 2012 , ಬೆಂಗಳೂರು, ದಿನಾಂಕ: 19 - 11 - 2012 


ಭಾರತ ಸರ್ಕಾರದ ಒಳಾಡಳಿತ ವ್ಯವಹಾರಗಳ ಇಲಾಖೆಯ ಕ್ರಮಾಂಕ 20:25: 26:ಪಿಯುಬಿ 1, ದಿನಾಂಕ: 15 . 06.1957ರ ಅಧಿಸೂಚನೆಯಲ್ಲಿ 
ಪ್ರಸ್ತಾಪಿಸಲಾಗಿರುವ ನೆಗೋಷಿಯಬಲ್ ಇನ್ನುಮೆಂಟ್ಸ್ ಆಕ್ಟ್ 1881ರ(1881ರ ಅಧಿನಿಯಮ ಸಂಖ್ಯೆ: 26) 25ನೇ ಸೆಕ್ಷನ್ ನಲ್ಲಿರುವ ವಿವರಣೆಯಂತೆ 
2013ನೇ ವರ್ಷದಲ್ಲಿ ಈ ಕೆಳಗಿನ ದಿನಗಳನ್ನು ಕರ್ನಾಟಕ ರಾಜ್ಯದಾದ್ಯಂತ ಸಾರ್ವಜನಿಕ ರಜೆಗಳೆಂದು ಘೋಷಿಸಲಾಗಿದೆ. 


ಎಲ್ಲಾ ಭಾನುವಾರಗಳು ಹಾಗೂ ಈ ಕೆಳಕಂಡ ದಿನಗಳು . 


ಕ್ರ. ಸಂ . 


ದಿನಾಂಕ 


ವಾರಗಳು 


ಸಾರ್ವತ್ರಿಕ ರಜಾ ದಿನಗಳು 


14 - 01 - 2013 


ಸೋಮವಾರ 


ಉತ್ತರಾಯಣ ಪುಣ್ಯ ಕಾಲ ಸಂಕ್ರಾಂತಿ ಹಬ್ಬ . 


ಶುಕ್ರವಾರ 


ಈದ್ ಮಿಲಾದ್ 


25 - 01 - 2013 
26 - 01- 2013 | 
29 -03 - 2013 


ಶನಿವಾರ 


ಶುಕ್ರವಾರ 


ಗಣ ರಾಜ್ಯೋತ್ಸವ 
ಗುಡ್ ಫ್ರೆಡೆ 
| ಬ್ಯಾಂಕುಗಳ ವಾರ್ಷಿಕ ಲೆಕ್ಕ ಪತ್ರ ಮುಕ್ತಾಯ ದಿನ 


01 - 04 - 2013 


ಸೋಮವಾರ 


11 - 04 - 2013 


ಗುರುವಾರ 


ಚಾಂದ್ರಮಾನ ಯುಗಾದಿ 


23 - 04 - 2013 | 


ಮಂಗಳವಾರ 


ಮಹಾವೀರ ಜಯಂತಿ 


01 - 05 - 2013 


ಬುಧವಾರ 


ಕಾರ್ಮಿಕ ದಿನಾಚರಣೆ 


13 - 05 - 2013 


ಸೋಮವಾರ 


ಬಸವಜಯಂತಿ 


09 - 08 - 2013 


ಶುಕ್ರವಾರ 


ಋತುಬ್ - ಎ - ರಂಜಾನ್ 


15 - 08 - 2013 | 


ಗುರುವಾರ 


09 - 09 - 2013 


ಸೋಮವಾರ 


ಸ್ವಾತಂತ್ರ ದಿನಾಚರಣೆ 
ವರಸಿದ್ಧಿ ವಿನಾಯಕ ವ್ರತ 
ಬ್ಯಾಂಕುಗಳ ಅರ್ಧ ವಾರ್ಷಿಕ ಲೆಕ್ಕ ಪತ್ರ ಮುಕ್ತಾಯ ದಿನ 
ಮಹಾತ್ಮಾಗಾಂಧೀ ಜಯಂತಿ 


ಸೋಮವಾರ 


30 - 09 - 2013 | 
02 - 10 -2013 
04 - 10 - 2013 | 


ಬುಧವಾರ 


ಶುಕ್ರವಾರ 


ಮಹಾಲಯ ಅಮವಾಸ್ಯೆ 


14 - 10 - 2013 


ಸೋಮವಾರ 


ವಿಜಯ ದಶಮಿ 


16 - 10 - 2013 


ಬುಧವಾರ 


ಬಕ್ರೀದ್ 


18 - 10 - 2013 


ಶುಕ್ರವಾರ 


01 - 11 - 2013 


ಶುಕ್ರವಾರ 


| ಮಹರ್ಷಿ ವಾಲ್ಮೀಕಿ ಜಯಂತಿ 
ಕನ್ನಡ ರಾಜ್ಯೋತ್ಸವ 
ನರಕ ಚತುರ್ದಶಿ 


20 


|| 


02 - 11 - 2013 


ಶನಿವಾರ 


5959 


ಕ್ರ. ಸಂ . 


ದಿನಾಂಕ 


ವಾರಗಳು 


ಸಾರ್ವತ್ರಿಕ ರಜಾ ದಿನಗಳು 


04 - 11 - 2013 


ಸೋಮವಾರ 


ಬಲಿಪಾಡ್ಯಮಿ , ದೀಪಾವಳಿ 
ಮೊಹರಂ ಕಡೇ ದಿನ 


14 - 11 - 2013 


ಗುರುವಾರ 


23 


20 - 11 - 2013 


ಬುಧವಾರ 


ಕನಕದಾಸ ಜಯಂತಿ 


25 - 12 - 2013 


ಬುಧವಾರ 


ಕ್ರಿಸ್ಮಸ್ 


ಸೂಚನೆ: 


1. ಈ ರಜಾ ಪಟ್ಟಿಯು ಭಾನುವಾರಗಳಂದು ಬರುವ 10 - 03 - 2013 ಮಹಾ ಶಿವರಾತ್ರಿ, 14 - 04 - 2013 

ಡಾ|| ಬಿ.ಆರ್. ಅಂಬೇಡ್ಕರ್ ಜಯಂತಿ, 13 -10 -2013 ಮಹಾನವಮಿ ಆಯುಧಪೂಜೆ, ರಜಾ ದಿನಗಳನ್ನೊಳಗೊಂಡಿರುವುದಿಲ್ಲ. 


2 . ದಿನಾಂಕ: 01 - 04 - 2013 ಹಾಗೂ 30 - 09 - 2013 ವಾಣಿಜ್ಯ ಬ್ಯಾಂಕುಗಳಿಗೆ ಹಾಗೂ ಸಹಕಾರಿ ಬ್ಯಾಂಕುಗಳ, ವಾರ್ಷಿಕ ಹಾಗೂ 

ಅರ್ಧವಾರ್ಷಿಕ ಲೆಕ್ಕ ಪತ್ರ ಮುಕ್ತಾಯದ ದಿನಗಳು ಆಗಿರುವುದರಿಂದ ಸದರಿ ದಿನಗಳಂದು ವಾಣಿಜ್ಯ ಹಾಗೂ ಸಹಕಾರಿ ಬ್ಯಾಂಕುಗಳಿಗೆ 
ಮಾತ್ರ ರಜಾ ಇರುತ್ತದೆ. ಈ ದಿನಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯ ಕಛೇರಿ ಕಾರ್ಯ ನಿರ್ವಹಿಸುತ್ತದೆ . ಬ್ಯಾಂಕ್ ಆಫ್ 
ಇಂಡಿಯಾಗೆ ( ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಎಲ್ಲಾ ಕಛೇರಿಗಳಿಗೆ) ಜುಲೈ 01 ರಂದು ವಾರ್ಷಿಕ ಲೆಕ್ಕ ಪತ್ರದ ಮುಕ್ತಾಯದ 
ದಿನವಾಗಿರುವುದರಿಂದ ಸಾರ್ವಜನಿಕ ವ್ಯವಹಾರವಿರುವುದಿಲ್ಲ . ದಿನಾಂಕ : 31 - 12 - 2013 ರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 
ಕಾರ್ಯ ನಿರ್ವಹಿಸುತ್ತದೆ. 


3 , 


ದಿನಾಂಕ 17 - 10 - 2013 ( ಗುರುವಾರ) ತುಲಾ ಸಂಕ್ರಮಣ ಹಾಗೂ ದಿನಾಂಕ: 16 - 12 - 2013 (ಸೋಮವಾರ) ಹುತ್ತರಿ ಹಬ್ಬದ 
ಪ್ರಯುಕ್ತ ಕೊಡಗು ಜಿಲ್ಲೆಗೆ ಮಾತ್ರ ಅನ್ವಯಿಸುವಂತೆ ಸ್ಥಳೀಯ ರಜೆಯೆಂದು ಘೋಷಿಸಲಾಗಿದೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪದ್ಮರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಠಾಚಾರ) 


PERSONNEL & ADMINISTRATIVE REFORMS SECRETARIAT 

NOTIFICATION - I 
No . DPAR 23 HHL 2012 Bangalore, Dated : 19- 11 -2012 


The following list of General Holidays sanctioned by the Government for the year 2013 is published for general 
information . 


All Second Saturdays , Sundays and the following days . 


SL . No . 


DATE 


DAYS 


PUBLIC HOLIDAYS 


14 - 01 - 2013 


Monday 


Uttarayana punya kala Sankranti Festival 


25 - 01 -2013 | 


Friday 


Id -Milad 


26 - 01 - 2013 


Saturday 


Republic Day 


29 - 03- 2013 


Friday 


Good Friday 


11 - 04 - 2013 


Thursday 


Chandramana Ugadi. 


6. 


| 


23 - 04 - 2013 Tuesday Mahaveer Jayanthi 
| 01 - 05- 2013 | Wednesday | May Day 


7 , 


5960 


SL . No . 


DATE 


DAYS 


PUBLIC HOLIDAYS 


13 -05 - 2013 


Monday 


Basava Jayanthi. 


09 -08 - 2013 


Friday 


Kutub - E -Ramzan 


15 -08 - 2013 


Thursday 


Independence day 


11. 


09 -09 - 2013 


Monday 


Varasiddhi Vinayaka Vrata 


12 . 


02 - 10 -2013 


Wednesday 


Mahathma Gandhi Jayanthi 


13 . 


04 - 10 - 2013 


Friday 


Mahalaya Amavasye 


14 . 


14 - 10 - 2013 


Monday 


Vijayadasami 


15 . 


16 - 10 - 2013 


Wednesday 


Bakrid 


16 . 


18 - 10 - 2013 


Friday 


Maharshi Valmiki Jayanthi 


17. 


01- 11- 2013 


Friday 


Kannada Rajyotsava 


18 . 


02 - 11 - 2013 


Saturday 
Monday 


Naraka Chaturdashi. 
Balipadyami Deepavali 


19 . 


04 - 11- 2013 


20 . 


14 - 11- 2013 


Thursday 


Last Day of Moharam 


21. 


20 - 11 - 2013 


Wednesday 


Kanakadasa Jayanthi. 
Christmas 


22 . 


25 - 12 -2013 


Wednesday 


Note : 


1. 


This list does not include Maha Shivaratri ( 10 -03 - 2013), Dr . B .R . Ambedkar Jayanthi (14 .04 . 2013 ), Maha Navami 
Ayudapooja ( 13 - 10 - 2013 ), which fall on Sundays . 


Government offices will be closed through out the State on General Holidays . However Heads of Department 
should make necessary arrangements for the discharge of urgent work . 


3. If any of the Muslim Holidays notified above does not fall on the date notified , Muslims in Government Service may 

be granted Holiday on the date of observance in lieu of the holidays already notified . 


4 . Local holiday is declared for Kodagu District only on account of Tulasankramana on 17 - 10 - 2013 (Thursday) and 

Huthri Festival on 16 -12 - 2013 (Monday ) 


5 . Separate list of Holidays will be published by the Commissioner of Public Instructions, Bangalore for the 

Education Department. 


6 . 


In addition to the General holidays the State Government employees may utilize any of the Restricted Holidays not 
exceeding two days during the year 2013 with previous permission from the authority who is authorised to 
sanction casual leave . 


By Order and in the Name of Governor of Karnataka , 


PADMARAJU 
Under Secretary to Government 
Dept. of Personnel & Administrative Reforms 

(State Protocol - 1) 


5961 


PERSONNEL & ADMINISTRATIVE REFORMS SECRETARIAT 

ANNEXURE TO NOTIFICATION - I 

No. DPAR 23 HHL 2012 Bangalore, Dated : 19- 11-2012 
List of Restricted Holidays for the State Government Employees for the year 2013 . 


Si. 


Date 


Days 


Restricted Holidays 


No . 


- 


01 -01 - 2013 


Tuesday 


New Year 


19 -02 -2013 


Tuesday 


Shri Madvanavami 


26 - 03 - 2013 


Tuesday 


Holi Festival 


30 -03 - 2013 


Saturday 


Holy Saturday 


15 -04 - 2013 


Monday 


Devara Dasimayya Jayanthi 


19 - 04 - 2013 


Friday 


Sriramanavami 


#10onoo= 


14 - 05 - 2013 


Tuesday 


Shri Ramanujacharya Jayanthi 


15 -05 -2013 


Wednesday 


Shri Shankaracharya Jayanthi 


25 - 05 - 2013 


Saturday 


Buddha Poornima 


25 - 06 - 2013 


Tuesday 


Shab -e -barat 


11. 


02 - 08 - 2013 


Friday 


Jamat-Ul-Vida 


12 . 


05 -08 - 2013 


Monday 


Shab -e - Khader 


13 . 


16 - 08 - 2013 


Friday 


Shri Varamahalakshmi Vrata 


14 . 


20 -08 - 2013 


Tuesday 


Brahmashri Narayana Guruji Jayanthi, 
Rug - Upakarma, Yajur Upakarma, Raksha Bandhan 


15 . 


28 -08 - 2013 


Wednesday 


Shri Krishnajamashtami 


16 . 


16 -09- 2013 


Monday 


Thiru Onam 


17 . 


17 -09 - 2013 


Tuesday 


Vishwakarma Jayanthi 


18 . 


18 -09 -2013 


Wednesday 


Ananta Padmanabha Vrata 


19. 


17 - 10 - 2013 


Thursday 


Tula Sankramana 


20 . 


16 - 12 - 2013 


Monday 


Huttari Festival 


21. 


24 - 12 - 2013 


Tuesday 


Christmas Eve 


Note : 


This list does not include , Souramana Ugadi (14 -04 - 2013), Swarna Gowri Vratha (08 -09 - 2013) and Guru Nanak 
Jayanthi (17 - 11 - 2013), which fall on Sundays . 


By Order and in the Name of the Governor of Karnataka , 


PADMARAJU 
Under Secretary to Government 
Dept. of Personnel & Administrative Reforms 

(State Protocol - 1 ) 


5962 


PERSONNEL & ADMINISTRATIVE REFORMS SECRETARIAT 

NOTIFICATION - II 
No. DPAR 23 HHL 2012 Bangalore, Dated : 19 - 11 - 2012 


Under the explanation of Section 25 of the Negotiable Instruments Act 1881 (Act No . XXVI of 1881) read with 
Notification No . 20 / 25 / 26 /Pub - 1 dt. 15 .6 .1957 of the Government of India , Ministry of Home Affairs the following shall 
be Public Holidays throughout the State of Karnataka during the year 2013. 


All Sundays and the following days . 


SL . 


DATE 


DAYS 


PUBLIC HOLIDAYS 


No. 


14 -01- 2013 


Monday 


Uttarayana punya kala Sankranti Festival 


- 


25 -01-2013 


Friday 


Id -Milad 


26 -01-2013 


Saturday 


Republic Day 


29 -03- 2013 


Friday 


Good Friday 


Monday 


01-04 -2013 
11 - 04 -2013 


Yearly closing of Bank Accounts 
Chandramana Ugadi. 


Thursday 


23 - 04 - 2013 


Tuesday 


Mahaveer Jayanthi 


Ono 


01- 05 - 2013 


Wednesday 


May Day 


13 -05 - 2013 


Monday 


Basava Jayanthi. 


09 -08 - 2013 


Friday 


Kutub - E -Ramzan 


11. 


15 -08 - 2013 


Thursday 


Independence day. 


12 . 


09 - 09 - 2013 


Monday 


Varasiddhi Vinayaka Vrata 


30 - 09 - 2013 


Monday 


Half - Yearly Closing of Bank Accounts 


14 . 


02- 10 - 2013 


Wednesday 


| Mahathma Gandhi Jayanthi 


15 . 


04 - 10 -2013 


Friday 


Mahalaya Amavasye 


16 . 


14 - 10 - 2013 


Monday 


Vijayadasami. 


17 . 


16 - 10 - 2013 


Wednesday 


Bakrid . 


18 . 


Friday 


Maharshi Valmiki Jayanthi 


18 - 10 - 2013 
01- 11 - 2013 


19 . 


Friday 


Kannada Rajyotsava 


20 . 


Saturday 


Naraka Chaturdashi. 


02 - 11 - 2013 
04 - 11 -2013 


21. 


Monday 


Balipadyami Deepavali. 
Last Day of Moharam 


22 . 


14 - 11-2013 


Thursday 


23 . 


20 - 11 - 2013 


Wednesday 


Kanakadasa Jayanthi. 


24 . 


25 - 12- 2013 


Wednesday 


Christmas 


Note 
1. 


B .R . Ambedkar 


Jayanthi 


This list does not include Maha Shivaratri ( 10 -03 - 2013 ), Dr. 
(14 -04 - 2013 ), Maha Navami Ayudapooja (13 - 10 - 2013), which fall on Sundays . 


The holidays are declared on 01-04 -2013 & 30 -09 -2013 for closing of Accounts of Commercial Banks and 
Co- operative Banks only . The Reserve Bank of India will be functioning on these days. However, all the offices 
of Reserve Bank will remain closed for public transactions on July 01 for annual closing of accounts & 
December 31 will be a working day for Reserve Bank of India . 


5963 


Local holiday is declared for Kodagu District only on account of Tulasankramana on 17 - 10 -2013 ( Thursday ) and 
Huthri Festival on 16 -12 -2013 (Monday ) 


By Order and in the Name of Governor of Karnataka , 


PADMARAJU 
Under Secretary to Government 
Dept . of Personnel & Administrative Reforms 

(State Protocol - 1 ) 


ವಿಶೇಷ ಪತ್ರಿಕೆ 
ಭಾಗ - IV -A ಬೆಂಗಳೂರು, ಬುಧವಾರ, ನವೆಂಬರ್ ೨೧, ೨೦೧೨ ( ಕಾರ್ತಿಕ ೩೦ , ಶಕ ವರ್ಷ ೧೯೩೪) ನಂ . ೮೩೫ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 88 ಸೇನಿಡಿ 2012, ಬೆಂಗಳೂರು, ದಿನಾಂಕ: 20ನೇ ನವೆಂಬರ್ 2012 


ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978ರ (1990ರ ಕರ್ನಾಟಕ ಅಧಿನಿಯಮ 14) 3ನೇ ಪ್ರಕರಣದ ( 2) ನೇ 
ಉಪಪ್ರಕರಣದ ( ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ ಅಧಿಸೂಚನೆ ಸಂಖ್ಯೆ: ಸಿಆಸುಇ 88 ಸೇನಿಡಿ 2012, ದಿನಾಂಕ 15ನೇ ಸೆಪ್ಟೆಂಬರ್ 
2012ರಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗಳು (ನೇಮಕಾತಿ) ( ಎರಡನೇ ತಿದ್ದುಪಡಿ) ನಿಯಮಗಳು, 2012ರ ಕರಡನ್ನು ಕರ್ನಾಟಕ 
ರಾಜ್ಯಪತ್ರ ವಿಶೇಷ ಪತ್ರಿಕೆಯ ಭಾಗ IV -A ರಲ್ಲಿ ( ವಿಶೇಷ ಸಂಚಿಕೆ ) ದಿನಾಂಕ ಸೆಪ್ಟೆಂಬರ್ 15, 2012 ಪ್ರಕಟಿಸಿ, ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯ 
ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಿರುವುದರಿಂದ; 

ಮತ್ತು ಸದರಿ ರಾಜ್ಯ ಪತ್ರವನ್ನು 2012ರ ಸೆಪ್ಟೆಂಬರ್ 15ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 


ಮತ್ತು ಸದರಿ ನಿಗದಿತ ಅವಧಿಯಲ್ಲಿ ಯಾವುದೇ ಸಲಹೆ ಅಥವಾ ಆಕ್ಷೇಪಣೆಗಳು ಸ್ವೀಕರಿಸಿಲ್ಲದಿರುವುದರಿಂದ; 


ಈಗ, ಕರ್ನಾಟಕ ಸರ್ಕಾರವು, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978ರ (1990ರ ಕರ್ನಾಟಕ ಅಧಿನಿಯಮ 14) 3ನೇ 
ಪ್ರಕರಣದ (1) ನೇ ಉಪ ಪ್ರಕರಣವನ್ನು 8ನೇ ಪ್ರಕರಣದೊಡನೆ ಓದಿಕೊಂಡಂತೆ ಇದರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಈ ಮೂಲಕ ಈ 
ಕೆಳಗಿನಂತೆ ನಿಯಮಗಳನ್ನು ರಚಿಸುತ್ತದೆ, ಎಂದರೆ: 

ನಿಯಮಗಳು 


1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗಳು ( ನೇಮಕಾತಿ) ( ಎರಡನೇ ತಿದ್ದುಪಡಿ ) 
ನಿಯಮಗಳು , 2012 ಎಂದು ಕರೆಯತಕ್ಕದ್ದು. 


(2) ಈ ನಿಯಮಗಳು ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು . 

2. ಅನುಸೂಚಿಯ ತಿದ್ದುಪಡಿ - ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗಳು (ನೇಮಕಾತಿ) ನಿಯಮಗಳು, 1992ರ ಅನುಸೂಚಿಯಲ್ಲಿ 
“III. ಯೋಜನೆ, ಸಾಂಸ್ಥಿಕ ಹಣಕಾಸು ಮತ್ತು ಸಾಂಖ್ಯಿಕ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಯೋಜನಾ ವಿಭಾಗದ ಕಾರ್ಯನಿರ್ವಹಣಾ 
ಶಾಖೆಗಳು” ಶೀರ್ಷಿಕೆಯಡಿಯಲ್ಲಿ, ಕ್ರಮ ಸಂಖ್ಯೆ : 1ರಲ್ಲಿಯ ಹಿರಿಯ ನಿರ್ದೇಶಕ ಎಂಬ ಹುದ್ದೆಯ ಪ್ರವರ್ಗಕ್ಕೆ ಸಂಬಂಧಿಸಿದ ನಮೂದುಗಳಲ್ಲಿ (4) ನೇ 
ಅಂಕಣದಲ್ಲಿನ ನಮೂದುಗಳ ತರುವಾಯ ಈ ಮುಂದಿನದನ್ನು ಕೊನೆಯಲ್ಲಿ ಸೇರಿಸತಕ್ಕದ್ದು , ಎಂದರೆ: 

“ ಪರಂತು ಆರು ವರ್ಷಗಳಿಗಿಂತ ಕಡಿಮೆ ಇಲ್ಲದಷ್ಟು ಅವಧಿಯ ಸೇವೆಯನ್ನು ಸಲ್ಲಿಸಿರುವ ವ್ಯಕ್ತಿಗಳು ಬಡ್ತಿಗೆ ಲಭ್ಯವಿಲ್ಲದಿದ್ದಲ್ಲಿ, ನಾಲ್ಕು 
ವರ್ಷಗಳಿಗಿಂತ ಕಡಿಮೆ ಇಲ್ಲದಷ್ಟು ಅವಧಿಯ ಸೇವೆಯನ್ನು ಸಲ್ಲಿಸಿರುವ ವ್ಯಕ್ತಿಗಳನ್ನು ಬಡ್ತಿಗೆ ಪರಿಗಣಿಸಬಹುದು.” 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಡಿ. ನಾಗೇಶ್ ಪಾಟಕ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 

(ಸೇವಾ ನಿಯಮಗಳು - 2 ) 


5964 


PERSONNEL AND ADMINISTRATIVE REFORMS SECRETARIAT 


NOTIFICATION 
No . DPAR 88 SRD 2012 , Bangalore, Dated : 20th November 2012 


Whereas, the draft of the Karnataka Government Secretariat Services (Recruitment) (Second Amendment) 
Rules , 2012 , was published as required by clause (a ) of sub -section (2 ) of section 3 of the Karnataka State Civil 
Services Act, 1978 (Karnataka Act 14 of 1990 ) in Notification No. DPAR 88 SRD 2012 , dated 15th September 2012 in 
Part IV - A of the Karnataka Gazette (Extra ordinary ) dated 15th September, 2012 inviting objections and suggestions 
from all persons likely to be affected thereby within fifteen days from the date of publication in the official Gazette. 


And whereas , the said Gazette was made available to public on 15th September , 2012 . 


And whereas , no objections and suggestions have been received by the State Government. 


Now , therefore , in exercise of the powers conferred by sub -section (1) of section 3 read with section 8 of the 
Karnataka State Civil Services Act, 1978 (Karnataka Act 14 of 1990 ), the Government of Karnataka hereby makes the 
following rules namely : 


RULES 


1. Title and Commencement.- (1) These rules may be called the Karnataka Government Secretariat Services 
(Recruitment) (Second Amendment) Rules , 2012 . 


(2 ) 


They shall come into force from the date of their publication in the officialGazette . 


2 . Amendment of Schedule .- In the Karnataka Government Secretariat Services (Recruitment) Rules , 1992 , in 
Schedule under the heading “ III. FUNCTIONAL DIVISIONS OF PLANNING WING OF PLANNING , INSTITUTIONAL 
FINANCE AND STATISTICS AND SCIENCE AND TECHNOLOGY DEPARTMENT”, in the entries relating to the category 
of post of “ Senior Director”, at Serial No.1 , after the entries in column (4 ), the following shall be inserted at the end , 
namely : 

“ Provided that if persons who have put in a service of not less than six years are not available , persons who 
have put in a service of not less than four years may be considered for promotion .” . 


BY ORDER AND IN THE NAME OF THE GOVERNOR OF KARNATAKA , 


D . NAGESH PHATAK 

Under Secretary to Government, 
Department of Personnel and Administrative Reforms 

( Service – Rules - 2 ) 


ವಿಶೇಷ ಪತ್ರಿಕೆ 
ಭಾಗ - V-A ಬೆಂಗಳೂರು, ಬುಧವಾರ, ನವೆಂಬರ್ ೨೧, ೨೦೧೨ ( ಕಾರ್ತಿಕ ೩೦, ಶಕ ವರ್ಷ ೧೯೩೪) ನಂ . ೮೩೬ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಇ 240 ಎಂಆರ್‌ಇ 2012 , ಬೆಂಗಳೂರು, ದಿನಾಂಕ : 21ನೇ ನವೆಂಬರ್ , 2012 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 10(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 156 ಎಂಆರ್‌ಇ( 4) 2012 ದಿನಾಂಕ: 30/07 /2012 ಮತ್ತು ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಸಇ 156 ಎಂಆರ್‌ಇ 2012 ( ಭಾಗ) ದಿನಾಂಕ:25/08 /2012 ರಲ್ಲಿ ಉಲ್ಲೇಖಿಸಿರುವ ಅಧಿಸೂಚನೆ ಸಂಖ್ಯೆ: ಸಇ 77 ಎಂಆರ್‌ಇ 2011 ದಿನಾಂಕ: 
05 /03/2011 ಹಾಗೂ ದಿನಾಂಕ: 10 /06 /2011 ಮತ್ತು ಅಧಿಸೂಚನೆ ಸಂಖ್ಯೆ: ಸಇ 346 ಎಂಆರ್‌ಇ 2010 ದಿನಾಂಕ: 24/01 /2011 ರಲ್ಲಿ ಕಾರಟಗಿ ಭತ್ತ 
ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಾಮನಿರ್ದೇಶನ ಮಾಡಲಾಗಿದ್ದ ಈ ಕೆಳಕಂಡ ಸದಸ್ಯರುಗಳ 
ನಾಮನಿರ್ದೇಶನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ: 


5965 


ಕ್ರ. ಸಂ . 


ಸದಸ್ಯರು 


ಸದಸ್ಯರು 


1 ಸದಸ್ಯರು 
| ಸದಸ್ಯರು 


ಸದಸ್ಯರು 


ಶ್ರೀಯುತರು / ಶ್ರೀಮತಿ 
ಬಸಪ್ಪ ತಂದೆ ಗುಂಡಪ್ಪ ಅರಳಿ, 
ಅರಳಿ ಸ್ಪೀಟ್, ಕಾರಟಗಿ, 
ಬಾವಿ ಶರಣಪ್ಪ ತಂದೆ ಬಸನಗೌಡ, 
ಕೊಟ್ಟೇಕಲ್ ರಸ್ತೆ , ಸಿದ್ದಾಪುರ. 
ಶಾಲಿಗನೂರ್ ಹನುಮಂತಪ್ಪ ತಂದೆ ಮುಕ್ಕಣ್ಣ, 
ಸಾ || ಶಾಲಿಗನೂರ್. 
ಜಿ . ರಾಮಮೋಹನ್ ತಂದೆ ಜಿ . ರಾಮರಾವ್, 
ಸಾ|| ಪಟೇಲ್ ಕ್ಯಾಂಪ್, ಚೆಳ್ಳೂರು. 
ಬೂದಿರಡ್ಡೆಪ್ಪ ತಂದೆ ಮಾಣಿಕ್ಯಪ್ಪ ನಾಯಕ್, 
3ನೇ ವಾರ್ಡ್, ಕಾರಟಗಿ, 
ಮಾರೇಶ್ ತಂದೆ ಹನುಮಂತಪ್ಪ , ಸಾ|| ಮುಷ್ಟೂರು. 
ಹೇಮ ದೇಶಪಾಂಡೆ ಕೋಂ . ವೆಂಕಟೇಶ ದೇಶಪಾಂಡೆ, 
ಸಾ|| ಕಾರಟಗಿ , 
ಬಜಾರ್ ಮುರುಡ ಬಸಪ್ಪ ಕೋಲಕಾರ , 
ಸಾ|| ಯರಡೋಣ. 
ಚಿತ್ತೂರಿ ದುರ್ಗಾರಾವ್ ತಂದೆ ಲಚ್ಚಯ್ಯ , 
ಸಾ|| ಬರಗೂರ್ ಕ್ಯಾಂಪ್ . 
ಸಿದ್ದನಗೌಡ ತಂದೆ ಲಿಂಗನಗೌಡ, 
ಮಾಲಿ ಪಾಟಿಲ್, ಸಾ || ಬೂದಗುಂಪಾ. 
ಮುಕ್ತಾಂಸಾಬ್ ತಂದೆ ಖಾದರ್ ಸಾಬ್, 
ಕಟಂಬ್ಲಿ , ಸಾ|| ಸಿದ್ದಾಪುರ. 
ವೆಂಕೋಬಣ್ಣ ಶ್ರೇಷ್ಠಿ ತಂದೆ ವೀರಯ್ಯ ಶ್ರೇಷ್ಠಿ, 
ಸಾ|| ಕಾರಟಗಿ, 


ಸದಸ್ಯರು 
ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 19(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕಾರಟಗಿಗೆ ಸದಸ್ಯರನ್ನಾಗಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ದಿನಾಂಕ: 30 /08/ 2013 ರವರೆಗೆ ಅಥವಾ ಸರ್ಕಾರದ ಇಚ್ಛಾನುಸಾರದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ; 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಶ್ರೀಯುತರು / ಶ್ರೀಮತಿ 

ಮತ್ತು ವಿಳಾಸ 
ಬಸವರಾಜ ಬಿನ್ ಶ್ರೀ ವೀರಭದ್ರಪ್ಪ ಚನ್ನೂರ, 
ಸಾ|| ಬೂದಗುಂಪ. 
ವಿರುಪಣ್ಣ ಬಿನ್ ಶ್ರೀ ಭೋಗಪ್ಪ ಕಲ್ಲೂರ, 
ಸಾ|| ನವಲಿ. 
ಶಿವಶರಣೇಗೌಡ ಬಿನ್ ಶ್ರೀ ಸೋಮ ಶೇಖರಗೌಡ 
ಸಾ|| ಯರಡೋಣ, ವರ್ತಕರ ಪ್ರತಿನಿಧಿ. 
ಹೊನ್ನೂರಪ್ಪ ತಂದೆ ದೊಡ್ಡಪ್ಪ ನಾಯಕ್ , 
ಸಾ|| ಉಳೇನೂರ. 
ಶ್ರೀನಿವಾಸ ಬಿನ್ ಶ್ರೀ ವೀರರಾಜು ಬೋಳ 
ಸಾ || ಕಿಂದಿಕ್ಯಾಂಪ್ , ಯರಡೋಣ. 
ಶ್ರೀಧರ್ ಬಿನ್ ಶ್ರೀ ವೀರಣ್ಣ ಗೋನಾಳ, 
ಸಾ|| ಬೂದುಗುಂಪ. 
ಶ್ರೀ ಚಂದ್ರಶೇಖರ್ ಗೌಡ ಬಿನ್ ವಿಶ್ವನಾಥ ಗೌಡ 
ಪೋಲೀಸ್ ಪಾಟೀಲ್, ಸಿದ್ದಾಪುರ. 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


5966 


ಸದಸ್ಯರು 


ಸದಸ್ಯರು 


ಪದ್ಮಾವತಿ ಕೋಂ ವೆಂಕಟೇಶ್ವರ ರಾವ್ , 
ಸಾ|| ಬಸವಣ್ಣ ಕ್ಯಾಂಪ್ . 
ವೀರೇಶಪ್ಪ ಬಿನ್ ಸಣ್ಣ ವೀರನಗೌಡ ನಡವಿ , 
ಸಾ|| ಪನ್ನಾಪುರ. 
ವೈ ಮುರಳಿಕೃಷ್ಣ ಬಿನ್ ರಾಘವೇಂದ್ರರಾವ್, 
ಸಾ || ಗುಂಡೂರು, ಲಕ್ಷ್ಮಿ ಕ್ಯಾಂಪ್ . 
ಚಲುವಾದಿ ದೇವೀಂದ್ರಪ್ಪ ಬಿನ್ ಬಾಲಪ್ಪ, 
ಸಾ || ಈಳಿಗನೂರ. 


ಸದಸ್ಯರು 


ಸದಸ್ಯರು 


ಪ್ರಸ್ತುತ ಕಾರಟಗಿ ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರಾಗಿರುವ ಈ ಕೆಳಕಂಡ ಸದಸ್ಯರ 
ನಾಮನಿರ್ದೇಶನವು ದಿನಾಂಕ: 30 /08 /2013 ರವರೆಗೆ ಮುಂದುವರೆದಿದೆ; 


ಶ್ರೀಯುತರು / ಶ್ರೀಮತಿ 

ಮತ್ತು ವಿಳಾಸ 
ಎನ್. ಬಸನಗೌಡ ತಂದೆ ಮಲ್ಲಿಕಾರ್ಜುನ ಗೌಡ ಪೋಲೀಸ್ ಪಾಟೀಲ್, 
ಸಾ|| ಅದಾಪುರ ಅಂಚೆ: ನವಲಿ ( ಸಹಕಾರ ಮಾರುಕಟ್ಟೆ ವ್ಯವಹಾರಗಳ ಪ್ರತಿನಿಧಿ) 
ವಿರುಪಾಕ್ಷ ಗೌಡ ತಂದೆ ಅಯ್ಯನಗೌಡ ಪೋಲೀಸ್ ಪಾಟೀಲ್, 
ಸಾ|| ಮೈಲಾಪುರ ( ಸಂಸ್ಕರಣ ಘಟಕ ಪ್ರತಿನಿಧಿ) 


ಸದಸ್ಯರು 


ಸದಸ್ಯರು 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 10( 2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, " ಶ್ರೀ ಬಸವರಾಜ ಬಿನ್ ವೀರಭದ್ರಪ್ಪ ಚಳ್ಳೂರ, ಸಾ|| ಬೂದಗುಂಪಾ" ಇವರನ್ನು ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕಾರಟಗಿಯ ಅಧ್ಯಕ್ಷರನ್ನಾಗಿ ಮತ್ತು ಶ್ರೀ ವಿರುಪಣ್ಣ ಬಿನ್ ಭೋಗಪ್ಪ ಕಲ್ಲೂರ, ಸಾ|| ನವಲಿ ಇವರನ್ನು ಉಪಾಧ್ಯಕ್ಷರನ್ನಾಗಿ 
ನಾಮನಿರ್ದೇಶನ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ .ಎಸ್. ವಿಶ್ವೇಶ್ವರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 ( ಪ್ರಭಾರ) 

ಸಹಕಾರ ಇಲಾಖೆ 


ವಿಶೇಷ ಪತ್ರಿಕೆ 
ಭಾಗ - V-A ಬೆಂಗಳೂರು, ಗುರುವಾರ, ನವೆಂಬರ್ ೨೨ , ೨೦೧೨ ( ಮಾರ್ಗಶಿರ ೧, ಶಕ ವರ್ಷ ೧೯೩೪) ನಂ. ೮೩೯ 


TRANSPORT SECRETARIAT 


NOTIFICATION 


No. SARIE 187 SAEEPA 2012, Bangalore, Dated: 21 -11 - 2012 


Whereas, the State Government considered that conditions have changed since the publication of the 
notification No . SARIE 188 SAEPA 2008 dated 03- 11 -2010 in respect of the maximum rates of fares and freights fixed 
for Stage Carriages in the State . 


And whereas , it is considered necessary to supersede the direction issued to the State Transport Authority 
and Regional Transport Authority in the said notification in respect of the maximum rates of fares and freights fixed 
for Stage Carriages in the state . 


5967 


Now , therefore in exercise of the powers conferred by sub - section (1) (i) of section 67 of Motor Vehicles Act 
1988 (Act No 59 of 1988 ) and in supersession of the Notification No . SARIE 188 SAEPA 2008 dated 03 - 11 -2010 , the 
Government of Karnataka here by issue the following directions to the Karnataka State Transport Authority and the 
Regional Transport Authority namely : 


The Karnataka State Transport Authority and the Regional Transport Authority is directed to fix with effect 
from the date of this notification , the following maximum rates of fares and freights for Stage Carriages in the State, 


namely : 

Sl. 
No 


Class of Vehicle 


Fares 


Stage Carriages plying in the Corporation 
limits of Bangalore, Mysore, Hubli 
Darwad , Belgaum , Mangalore etc ., and in 
the Municipal limits of any other city with 
a population of over one lakh . 


(i) Six rupees fifty paise for the first stage of 2 Kms or part 
thereof, rupees four and paise fifty (Rs . 4 .5 ) for the second 
stage of 2 Kms or part thereof and rupee one and paise fifty for 
the subsequent stages of 2 Kms or part thereof. 
(ii) Rupee one and paise fifty extra than the fares indicated at (i) 
above for Express services . 
( iii) one and half times the fares indicated at (i) above 
(a ) For services operated between 22 .00 hrs and 06 .00 

hrs. 
For such services introduced to cater to the 
increased traffic on any particular day or days or 
during festivals , fairs , Jathras etc , and rounding 

off to the next higher multiple of a rupee . 
( iv ) Fixation of fares in respect of high end , specially tailored / 
branded services of non - A / C type and A / C type with low floor , 
EURO III / EURO IV , Automatic transmission , kneeling 
Mechanism etc . is left to the discretion of the concerned STU s 
/Operators . 


II 


Stage Carriages plying in the areas other 
than those indicated in item I above, but 
plying up to 25km from the corporation 
limits of Bangalore City , up to 15 kms 
from the Corporation limits of Hubli 
Darwad , Belgaum , Mangalore , Mysore 
and any other city population of one lakh 
and above. 


(i) Six rupees for the lº stage of 2 Kms or part thereof , rupees 
four for the 2nd stage of 2 Kms or part thereof and rupee one 
and paise fifty for the subsequent stages of 2 Kms or part 
thereof. 
(ii) Rupee one and paise fifty extra than the fares indicated at (i) 
above for Express services . 
(iii ) one and half times the fares indicated at (i) above . 


For services operated between 22 . 00 hrs and 06 .00 


hrs . 


To carter to the increased traffic on any particular 
day or days or during festivals , fairs , Jathras etc , 
and rounding off the fares to the next higher 

multiple of a rupee . 
( iv ) Fixation of fares in respect of high end, specially tailored / 
branded services of non - A / C type and A / C type with low floor , 
EURO III / EURO IV , Automatic transmission , kneeling 
Mechanism etc. is left to the discretion of the concerned STU s 
/ Operators . 


5968 


sl. 
No 


Class of Vehicle 


Fares 


III 


Stage Carriages plying in the areas other 
than those referred at item I and II above. 
(a) Ordinary Services 


(a ) Seventy five paise per Km or six rupees per stage of 6 .5 Kms 
or part thereof rounding off to the next rupees subject to a 
minimum fare of rupees six . 
(b ) The fares for sub stages is to the fixed by the respective 
STU s /operators . 
(c ) No other fee to be levied . 


(b ) Express Services 


Eighty five paise per Km or six rupees per stage of 6 . 5 Kms or 
part thereof rounded off to the next rupee subject to a 
minimum fare of rupees seven . 


(c) SemiLuxury or Semi Deluxe Coaches 


(d ) Luxury or Super Deluxe Coaches 


Ninty three paise per Km or six rupees per stage of 6 .5 Kms or 
part thereof rounded off to the next rupee subject to a 
minimum fare of rupees Eleven . 
One rupee ten paise (Rs. 1. 10 ) per Km or seven rupees per 
stage of 6 .5 Kms or part thereof rounded off to the next rupee 
subject to a minimum fare of rupees seventeen . 
One rupees and twenty five paise (Rs . 1. 25 ) per Kms or seven 
rupees and paise fifty per stage of 6 .5 Kms or part thereof 
rounded off to the next rupee subject to a minimum fare of 
rupees twenty . 


( e) High - tech Buses 


(f) For night services excluding item (e ) 
which operate for not less than five hours 
between 19. 00 hrs and 07 .00 hrs 


Extra ten paise per km or forty paise per stage of 6 .5 Kms or 
part thereof rounded off to the next rupee . 


(g) To cater to the increased traffic on any Not exceeding two times the fares indicated at item III above 
particular day / days or during fairs , and rounded off to the next rupee. 
Jathras, Weekends etc . 


(h ) Intercity A / C services with EURO - 
III / EURO - IV compliance . 


Fixation of fares left to the discretion of the concerned STU s 
based on market demand . 


Note: Wherever the operators pay road user fee, entry fee, bridge fee, toll fee etc ., the same may be recovered from the 
passengers on pro rata basis . Any other fee collected for any other purpose and not spent for the same will be set off 
during next fare revision along with interest earned thereon . 
Explanation : 


(i) 


An Express Stage Carriage is a Stage Carriage plying on a route covering a distance of not less than 25 Kms 
with specified and limited halts and not stopping at every bus stop or Stage to pick up or set down 


passengers , 


( ii) 


Semi-Luxury / semi-deluxe coaches are carriages fitted with foam cushions and head rest , 


( iii ) 


Luxury / super deluxe coaches are carriages fitted with foam cushions and head rest and reclining seats 


(iv ) 


Hi-tech buses / carriages are those providing comfortable sleeping while seating for the passenger . 


IV ). Luggage:- Where the weight of the luggage does not exceed 20Kgs., a luggage surcharge is payable by every 
passenger at 10 paise for every two stages or part thereof subject to a minimum of 50 paise and a maximum of Rs 3.50 
together with the passenger fares and where the weight of the luggage exceeds 20 Kgs , the freight charges shall be as 
follows : 


Not exceeding 50 paise per unit of 15 Kgs weight per stage of 6 .5 Kms or part thereof subject to a minimum of Rs 3 .5 
per percel. 


5969 


V ) Children : Between the age of 6 and 12 years may be charged at the adult rate of fares for journeys in luxury , super 
deluxe, Hi-tech and A / C services and at 42 the above rates for city / suburban and mofussil ordinary , express and semi 
luxury coach services subject to a minimum of respective adult fares, rounding off the fare to the next higher multiple 
of 50 paise in case of suburban and mofussil ordinary services and to the next higher multiple of a rupee in case of 


remaining services . 


VI) Surcharge:- (i) As and when the rate of the HSD , oil or lubricants or rubber products, steel and wages is increased 
either by levy of excise duty or sales tax or otherwise , a surcharge on passenger fares not exceeding four paise per 
passenger Km . Subject to a minimum of 25 paise is liveable . 


(ii) For the use of Bus-station built at a cost of Rs 50 lakh or more, a surcharge not exceeding one rupee per head is 
liveable together with journey fare or separately . 


By Order and in the name of the Governor of Karnataka , 


R . PRABHUSHANKAR 

Desk Officer 
Transport Department 


ವಿಶೇಷ ಪತ್ರಿಕೆ 
ಭಾಗ - IV -A ಬೆಂಗಳೂರು, ಗುರುವಾರ, ನವೆಂಬರ್ ೨೨, ೨೦೧೨ ( ಮಾರ್ಗಶಿರ ೧ , ಶಕ ವರ್ಷ ೧೯೩೪) ನಂ . ೮೪೦ 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 

(ಕನ್ನಡ ತರ್ಜುಮೆ ) 
ಸಂಖ್ಯೆ : ಪಸಂಮೀ 94 ಪಸಸೇ 2009 , ಬೆಂಗಳೂರು, ದಿನಾಂಕ: 22 - 11 - 2012 


ಕರ್ನಾಟಕ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆಗಳು ( ಪಶುವೈದ್ಯರ ನೇಮಕಾತಿ) (ವಿಶೇಷ ನೇಮಕಾತಿ ) ನಿಯಮಗಳು 2012 
ಸಂಬಂಧ ಕರಡನ್ನು ದಿನಾಂಕ: 29 - 09 - 2012 ರ ಅಧಿಸೂಚನೆ ಸಂಖ್ಯೆ : ಪಸಂಮೀ 94 ಪಸಸೇ 2009ನ್ನು ಕರ್ನಾಟಕ ವಿಶೇಷ ರಾಜ್ಯಪತ್ರ ದಿನಾಂಕ: 
01 - 10 - 2012 ರ ಸಂಚಿಕೆಯ ಭಾಗ IV - A ನಂ 691 ರಲ್ಲಿ, ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ ಅಧಿನಿಯಮ, 1978 ರ (1990 ರ ಕರ್ನಾಟಕ 
ಅಧಿನಿಯಮ 14) 8ನೇ ಪ್ರಕರಣದ (1) ನೇ ಉಪ ಪ್ರಕರಣದೊಂದಿಗೆ ಓದಲಾದ 3 ನೇ ಪ್ರಕರಣದಲ್ಲಿ ವಿಧಿಸಿದಂತೆ 3 ನೇ ಪ್ರಕರಣದ (2) ನೇ ಉಪ 
ಪ್ರಕರಣದ ( ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ ಪ್ರಕಟಿಸಲಾಗಿದ್ದು, ಇದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳು 
ಮತ್ತು ಸಲಹೆಗಳನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಕರಡು ಪ್ರಕಟಣೆಯಾದ ದಿನಾಂಕದಿಂದ ಹದಿನೈದು ದಿನಗಳ ಒಳಗಾಗಿ ಕಳುಹಿಸಲು ಆಹ್ವಾನಿಸಲಾಗಿತ್ತು. 

ಸದರಿ ರಾಜ್ಯಪತ್ರವನ್ನು ದಿನಾಂಕ:1 ನೇ ಅಕ್ಟೋಬರ್ 2012 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿತ್ತು. 


ಸದರಿ ಪ್ರಕಟಣೆಗಳಿಗೆದುರಾಗಿ ಆಕ್ಷೇಪಣೆ ಮತ್ತು ಸೂಚನೆಗಳು ರಾಜ್ಯ ಸರ್ಕಾರದಿಂದ ಸ್ವೀಕರಿಸಲ್ಪಟ್ಟಿರುವುದಿಲ್ಲ 


ಈಗ, ಕರ್ನಾಟಕ ಸರ್ಕಾರಿ ಸೇವೆಗಳ ಅಧಿನಿಯಮ, 1978 (1990 ರ ಕರ್ನಾಟಕ ಅಧಿನಿಯಮ 14) ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3 ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮುಂದಿನ 
ನಿಯಮಗಳನ್ನು ರಚಿಸಿದೆ. ಎಂದರೆ: 


ನಿಯಮಗಳು 


1. ಶೀರ್ಷಿಕೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆಗಳು ( ಪಶುವೈದ್ಯರ 
ನೇಮಕಾತಿ) ( ವಿಶೇಷ ನೇಮಕಾತಿ) ನಿಯಮಗಳು, 2012 ಎಂದು ಕರೆಯತಕ್ಕದ್ದು. 

(2) ಈ ನಿಯಮಗಳು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


(3) ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977 ಅಥವಾ ಕರ್ನಾಟಕ ನಾಗರೀಕ ಸೇವಾ ( ಸ್ಪರ್ಧಾತ್ಮಕ ಪರೀಕ್ಷೆಗಳ 
ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ) ( ಸಾಮಾನ್ಯ ) ನಿಯಮಗಳು, 2006 ಅಥವಾ ಕರ್ನಾಟಕ ಪಶುಪಾಲನಾ ಮತ್ತು ಪಶುವೈದ್ಯ ಸೇವೆಗಳು 


5970 


(ನೇಮಕಾತಿ) ನಿಯಮಗಳು, 1965 ಅಥವಾ ಸರ್ಕಾರಿ ಸೇವಾ ಅಧಿನಿಯಮ 1978 ರ (1990 ರ ಕರ್ನಾಟಕ ಅಧಿನಿಯಮ 14) ಮೇರೆಗೆ ರಚಿಸಲಾದ 
ಅಥವಾ ರಚಿಸಲಾಗಿದೆ ಎಂದು ಭಾವಿಸಲಾದ ಯಾವುದೇ ಇತರ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದಾಗ್ಯೂ ಪಶುವೈದ್ಯಾಧಿಕಾರಿಗಳ ನೇಮಕಾತಿ 
ಕುರಿತಂತೆ ಎನೇ ಇದ್ದರೂ , ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆಗಳಲ್ಲಿ, ಅನುಸೂಚಿಯಲ್ಲಿ ನಮೂದಿಸಿದ ನೇರನೇಮಕಾತಿ ಹುದ್ದೆಗಳಾದ 391 
ಪಶು ವೈದ್ಯಾಧಿಕಾರಿಗಳ ಪ್ರವರ್ಗದ ನೇರ ನೇಮಕಾತಿ ರಿಕ್ತ ಸ್ಥಾನಗಳಿಗೆ ಈ ನಿಯಮಗಳ ನೇಮಕಾತಿ ವಿಧಾನ ಅನ್ವಯಿಸತಕ್ಕದ್ದು . 

ಒದಗಿಸಿದ ಒಂದಕ್ಕಿಂತ ಹೆಚ್ಚಿನ ನೇಮಕಾತಿಗೆ ಈ ನಿಯಮಗಳು ಅನ್ವಯವಾಗತಕ್ಕದ್ದಲ್ಲ. 
2. ಪರಿಭಾಷೆಗಳು:- (1) ನಿಯಮಗಳಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು: 
( ಅ) ಸಮಿತಿ ಎಂದರೆ ನಿಯಮ 3 ರಡಿ ರಚಿಸಲಾದ ರಾಜ್ಯ ಮಟ್ಟದ ಆಯ್ಕೆ ಸಮಿತಿ. 
(ಆ) ಅರ್ಹತಾ ಪರೀಕ್ಷೆ ಎಂದರೆ ಅನುಸೂಚಿಯಲ್ಲಿರುವ ಹುದ್ದೆಗಳ ನೇಮಕಾತಿಗೆ ಪದವಿಯಾಗಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆ . 
( ಇ) “ ಅನುಸೂಚಿ ಎಂದರೆ ಈ ನಿಯಮಗಳಿಗೆ ಸೇರಿಸಲಾದ ಅನುಸೂಚಿ. 


( ಈ ) ಖಾಲಿ ಸ್ಥಾನ ಎಂದರೆ ಈ ನಿಯಮಗಳಡಿಯಲ್ಲಿ ಭರ್ತಿ ಮಾಡಲಾಗುವ ಖಾಲಿ ಹುದ್ದೆಗಳು. 


( ಉ ) ಈ ನಿಯಮಗಳಲ್ಲಿ ಬಳಸಲಾಗಿರುವ ಆದರೆ ಪರಿಭಾಷಿಸಿಲ್ಲದ ಇತರೆ ಪದಗಳು ಮತ್ತು ವ್ಯಾಖ್ಯಾನಗಳು ಕರ್ನಾಟಕ ನಾಗರೀಕ ಸೇವಾ 

( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977ರಲ್ಲಿ ಅನುಕ್ರಮವಾಗಿ ಅವುಗಳಿಗೆ ನೀಡಲಾದ ಅರ್ಥಗಳನ್ನು ಹೊಂದಿರತಕ್ಕದ್ದು 


3. ರಾಜ್ಯ ಮಟ್ಟದ ಆಯ್ಕೆ ಸಮಿತಿ:- ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿರುವುದಕ್ಕೆ ತದ್ವಿರುದ್ದವಾಗಿ 
ಏನೇ ಇದ್ದರೂ ಅಥವಾ ಪಶುವೈದ್ಯಾಧಿಕಾರಿಗಳ ವೃಂದದ ನೇಮಕಾತಿಗೆ ವಿಶೇಷವಾಗಿ ಮಾಡಿದ ನಿಯಮದಂತೆ ರಾಜ್ಯಮಟ್ಟದ ನೇಮಕಾತಿ ಸಮಿತಿ 
( ಇನ್ನು ಮುಂದೆ ಸಮಿತಿ ಎಂದು ಉಲ್ಲೇಖಿಸುವ) ಕೆಳಗಿನಂತೆ ಸದಸ್ಯರುಗಳನ್ನು ಒಳಗೊಂಡಿರತಕ್ಕದ್ದು, ಅಂದರೆ : 
1) ಆಯುಕ್ತರು 

: ಅಧ್ಯಕ್ಷರು 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ , ಬೆಂಗಳೂರು. 


0 


. 


ಸದಸ್ಯರು 


ನಿರ್ದೇಶಕರು 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು. 


ಸದಸ್ಯರು 


3) ಆಯುಕ್ತರು 

ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು 
ಅಥವಾ ಜಂಟಿ ಆಯುಕ್ತರ ದರ್ಜೆಗೆ ಕಡಿಮೆಯಿಲ್ಲದ ಅವರ ಪ್ರತಿನಿಧಿ. 
ನಿರ್ದೇಶಕರು 
ಬುಡಕಟ್ಟು ಕಲ್ಯಾಣ ಇಲಾಖೆ, ಬೆಂಗಳೂರು 
ಅಥವಾ ಅವರ ಪ್ರತಿನಿಧಿ . 


ಸದಸ್ಯರು 


ಸದಸ್ಯರು 


5 ) ನಿರ್ದೇಶಕರು 

ಹಿಂದುಳಿದ ವರ್ಗಗಳ ಇಲಾಖೆ, ಬೆಂಗಳೂರು 
ಅಥವಾ ಅವರ ಪ್ರತಿನಿಧಿ. 


ಸದಸ್ಯರು 


6 ) ನಿರ್ದೇಶಕರು, 

ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು 
ಅಥವಾ ಅವರ ಪ್ರತಿನಿಧಿ. 


ಸದಸ್ಯರು 


ನಿರ್ದೇಶಕರು 
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, 
ಬೆಂಗಳೂರು ಅಥವಾ ಅವರ ಪ್ರತಿನಿಧಿ . 


: 


ಸದಸ್ಯ -ಕಾರ್ಯದರ್ಶಿ 


8) ಜಂಟಿ ನಿರ್ದೇಶಕರು ( ಆಡಳಿತ), 

ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಆಯುಕ್ತಾಲಯ, ಬೆಂಗಳೂರು. 


5971 


4 . ನೇಮಕಾತಿ ವಿಧಾನ:- (1) ಸಮಿತಿಯ ಈ ನಿಯಮದಡಿ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳನ್ನು ಗಮನದಲ್ಲಿರಿಸಿಕೊಂಡು, ಅರ್ಹತಾ 
ಷರತ್ತು, ಆಯ್ಕೆ ವಿಧಾನ, ಭರ್ತಿ ಮಾಡಲಾಗುವ ಹುದ್ದೆಗಳ ಸಂಖ್ಯೆ ಮತ್ತು ಯಾವುದೇ ಕಾನೂನಿನಡಿ ಮತ್ತು ಯಾವುದೇ ಆದೇಶಗಳಡಿ 
ಒದಗಿಸಲಾದ ಮೀಸಲಾತಿಯಂತೆ ತತ್ಕಾಲಕ್ಕೆ ಜಾರಿಯಲ್ಲಿರುವ ವರ್ಗೀಕರಿಸಿದ ಹುದ್ದೆಗಳನ್ನಾಧರಿಸಿ ಅಧಿಕೃತ ರಾಜ್ಯಪತ್ರದಲ್ಲಿ ನಿರ್ಧಿಷ್ಟಪಡಿಸಿ, ಉದ್ದೇಶಿತ 
ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸತಕ್ಕದ್ದು. ಆ ಜಾಹಿರಾತಿನ ಸಾರಾಂಶವನ್ನು ರಾಜ್ಯದಲ್ಲಿ ಹೆಚ್ಚು ಪ್ರಸಾರವಾಗುವ ಎರಡು ದಿನಪತ್ರಿಕೆಗಳಲ್ಲಿ 
ಪ್ರಕಟಿಸತಕ್ಕದ್ದು. ಅದರಲ್ಲಿ ಒಂದು ಕನ್ನಡವಾಗಿರತಕ್ಕದ್ದು. 

(2 ) ಉಪ ನಿಯಮ (1) ರ ಪ್ರಕಟಣೆಗೆ ಅನುಗುಣವಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಲ್ಲಿನ ಅರ್ಹತಾನುಸಾರ ನೇಮಕಾತಿಗೆ ಅರ್ಹತೆ ಪಡೆದ 
ಅಭ್ಯರ್ಥಿಗಳ ಪಟ್ಟಿಯನ್ನು ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಶೇಕಡಾವಾರು ಒಟ್ಟು ಅಂಕಗಳು ಮತ್ತು ತತ್ಕಾಲದಲ್ಲಿ ಜಾರಿಯಲ್ಲಿರುವ ಕಾನೂನಿನಡಿ ಮತ್ತು 
ಆದೇಶಗಳಡಿ ಹುದ್ದೆಗಳಿಗೆ ಒದಗಿಸಿದ ಮೀಸಲಾತಿಯಂತೆ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಸಮಿತಿ ಸಿದ್ಧಪಡಿಸತಕ್ಕದ್ದು. 

(3) ಉಪ ನಿಯಮ (2) ರಂತೆ ಆಯ್ಕೆ ಮಾಡಲಾಗುವ ಅಭ್ಯರ್ಥಿಗಳ ಸಂಖ್ಯೆಯು ಪ್ರಕಟಿಸಿದ ಖಾಲಿ ಹುದ್ದೆಗಳಿಗೆ ಅನುಗುಣವಾಗಿರತಕ್ಕದ್ದು. 

(4) ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮಾನ ಅಂಕಗಳನ್ನು ಪಡೆದ ಪಕ್ಷದಲ್ಲಿ ಅಂತಹ ಅಭ್ಯರ್ಥಿಗಳ ಶ್ರೇಣಿಯನ್ನು ಅವರ ವಯಸ್ಸಿನ 
ಆಧಾರದ ಮೇಲೆ, ವಯಸ್ಸಿನಲ್ಲಿ ಹಿರಿಯನಾದವನನ್ನು ಕಿರಿಯವನಿಗಿಂತ ಮೇಲಿರಿಸಿ ನಿರ್ಧರಿಸತಕ್ಕದ್ದು, ಅರ್ಹ ಅಭ್ಯರ್ಥಿಗಳ ಸಂಖ್ಯೆಯ ಪಟ್ಟಿ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಹುದ್ದೆಗಳಿಗನುಗುಣವಾಗಿರತಕ್ಕದ್ದು. 

(5) ಉಪ ನಿಯಮ (2) ರಂತೆ ತಯಾರಿಸಲಾದ ಪಟ್ಟಿಯಲ್ಲಿ ಸೇರ್ಪಡೆಯಾಗದಂತಹ ಅಭ್ಯರ್ಥಿಗಳ ಹೆಚ್ಚುವರಿ ಪಟ್ಟಿಯನ್ನು ಸಹ ಸಮಿತಿಯು 
ತಯಾರಿಸತಕ್ಕದ್ದು, ಹೆಚ್ಚುವರಿ ಪಟ್ಟಿಯಲ್ಲಿ ಸೇರಿಸಬೇಕಾದ ಅಭ್ಯರ್ಥಿಗಳ ಸಂಖ್ಯೆಯು ಸಾದ್ಯವಾದಷ್ಟು ಮಟ್ಟಿಗೆ ಉಪ ನಿಯಮ (2) ರಡಿಯಲ್ಲಿ 
ತಯಾರಿಸಲಾದ ಆಯ್ಕೆ ಪಟ್ಟಿಯ ಪ್ರತಿಯೊಂದು ಮೀಸಲಾತಿ ವೃಂದಗಳ (ಸಮತಲ ಮತ್ತು ನೇರ) ಶೇಕಡಾ 10 ರಷ್ಟಿರತಕ್ಕದ್ದು, ಹೆಚ್ಚುವರಿ ಪಟ್ಟಿಯಲ್ಲಿ 
ಉಪ ನಿಯಮ ( 2) ರಂತೆ ಪ್ರತಿ ಮೀಸಲಾತಿ ವೃಂದದಲ್ಲಿ (ಸಮತಲ ಮತ್ತು ನೇರ) ಕನಿಷ್ಟ ಪಕ್ಷ ಒಬ್ಬ ಅಭ್ಯರ್ಥಿಯಾದರೂ ಇರಬೇಕು. ಉಪ ನಿಯಮ 
(2) ರಂತೆ ಆಯ್ಕೆ ಪಟ್ಟಿಯಲ್ಲಿ ಸೇರಿಸಲಾದ ಅಭ್ಯರ್ಥಿಯು ನಿರ್ಧಿಷ್ಟಪಡಿಸಿದ ಅವಧಿಯೊಳಗೆ ಕರ್ತವ್ಯಕ್ಕೆ ಹಾಜರಾಗಲು ವಿಫಲವಾದಲ್ಲಿ, ಕರ್ತವ್ಯಕ್ಕೆ 
ಹಾಜರಾಗಲು ವಿಫಲನಾದ ಅದೇ ಮೀಸಲಾತಿ ವೃಂದಕ್ಕೆ ಸೇರಿದ ಹೆಚ್ಚುವರಿ ಪಟ್ಟಿಯಲ್ಲಿರುವ ಅಂತಹ ಅಭ್ಯರ್ಥಿಯನ್ನು ನೇಮಕಾತಿ ಮಾಡತಕ್ಕದ್ದು. 

(6) ಉಪನಿಯಮ (2) ಮತ್ತು (5) ರಂತೆ ಸಿದ್ಧಪಡಿಸಿದ ಪಟ್ಟಿಯನ್ನು ರಾಜ್ಯಪತ್ರದಲ್ಲಿ ಮತ್ತು ಸಮಿತಿಯ ಕಛೇರಿಯ ಸೂಚನಾ ಫಲಕದಲ್ಲಿ 
ಪ್ರಕಟಿಸತಕ್ಕದ್ದು. 

(7) ಸಮಿತಿ ಆಯ್ಕೆ ಮಾಡಿದ ಅಭ್ಯರ್ಥಿಗಳ ಪಟ್ಟಿ ಮತ್ತು ನೇಮಕಾತಿ ಪ್ರಾಧಿಕಾರಕ್ಕೆ ನೀಡಿದ ಪಟ್ಟಿಯಲ್ಲಿನ ಪ್ರಕಟಿತ ಎಲ್ಲಾ ಹುದ್ದೆಗಳು 
ಭರ್ತಿಯಾಗುವವರೆಗೆ ಅಥವಾ ಆಯ್ಕೆ ಪಟ್ಟಿ ಪ್ರಕಟವಾದ ದಿನಾಂಕದಿಂದ 1 ವರ್ಷದವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಸಿಂಧುವಾಗಿರತಕ್ಕದ್ದು. 

5. ಅಭ್ಯರ್ಥಿಗಳ ನೇಮಕಾತಿ:- (1) ನಿಯಮ 4 ರಡಿಯಲ್ಲಿ ತಯಾರಿಸಲಾದ ಆಯ್ಕೆ ಪಟ್ಟಿಯಲ್ಲಿ ಯಾವ ಅಭ್ಯರ್ಥಿಗಳ ಹೆಸರು 
ಸೇರ್ಪಡೆಯಾಗುತ್ತದೋ , ಅವರ ಹೆಸರು, ಖಾಲಿ ಹುದ್ದೆಗಳ ರಿಕ್ತ ಸ್ಥಾನದ ಯಾವ ಒಂದು ಕ್ರಮದಲ್ಲಿ ಬರುತ್ತದೋ ಆ ಪಟ್ಟಿಯನ್ನು ನೋಡಿಕೊಂಡು, 
ಅಗತ್ಯವೆನಿಸಿದ ವಿಚಾರಣೆಯ ನಂತರ ಪ್ರತಿ ಅಭ್ಯರ್ಥಿ ಎಲ್ಲಾ ವಿಧದಲ್ಲೂ ನೇಮಕಾತಿಗೆ ಅರ್ಹನಾಗಿದ್ದಾನೆ ಎಂಬುದನ್ನು ಮನದಟ್ಟು ಮಾಡಿಕೊಂಡ 
ನಂತರ ನೇಮಕಾತಿ ಪ್ರಾಧಿಕಾರ ಅವರನ್ನು ನೇಮಕಾತಿ ಮಾಡತಕ್ಕದ್ದು. 

(2 ) ನಿಯಮ 4 ರ ಉಪ ನಿಯಮ ( 7) ರಂತೆ ಪ್ರಕಟಿಸಲಾದ ಪಟ್ಟಿಯಲ್ಲಿ ಅಭ್ಯರ್ಥಿಯ ಹೆಸರನ್ನು ಸೇರ್ಪಡೆ ಮಾಡಿ ಪ್ರಕಟಿಸಿದ ಮಾತ್ರಕ್ಕೆ 
ನೇಮಕಾತಿ ಪ್ರಧಾನ ಮಾಡಲು ಹಕ್ಕುಳ್ಳವನಾಗಿರತಕ್ಕದಲ್ಲ. 

6. ಸಾಮಾನ್ಯ ನೇಮಕಾತಿ ನಿಯಮಗಳು ಅನ್ವಯ :- ಈ ನಿಯಮಗಳಲ್ಲಿ ಅವಕಾಶ ಮಾಡಲಾದ ವಿಷಯಗಳನ್ನು ಹೊರತುಪಡಿಸಿ, ಪ್ರಸ್ತುತ 
ಚಾಲ್ತಿಯಲ್ಲಿರುವ ಕರ್ನಾಟಕ ರಾಜ್ಯ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿ ಮಾಡಿರುವ ಸದ್ಯಕ್ಕೆ ಚಾಲ್ತಿಯಲ್ಲಿರುವ 
ಅವಕಾಶಗಳು ಈ ನಿಯಮದಡಿಯಲ್ಲಿ ಮಾಡುವ ನೇಮಕಾತಿಗಳಿಗೆ ಅನ್ವಯವಾಗತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


> 


ಹೆಚ್. ಪ್ರಸನ್ನ 

ಪೀಠಾಧಿಕಾರಿ -2 , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, 

( ಪಶುಸಂಗೋಪನೆ - ಎ) 


5972 


ಅನುಸೂಚಿ 


ಹುದ್ದೆಯ ಪ್ರವರ್ಗ ಮತ್ತು ವೇತನ 


ಶ್ರೇಣಿ 


ಪಶುವೈದ್ಯಾಧಿಕಾರಿ 
( ರೂ . 26, 000 - 47 ,700) 


(ನಿಯಮ 3 ನ್ನು ನೋಡಿ) 
ಭರ್ತಿಮಾಡಲಾಗುವ 

ಕನಿಷ್ಟ ವಿದ್ಯಾರ್ಹತೆ. 
ಹುದ್ದೆಗಳ ಸಂಖ್ಯೆ 

ಭಾರತದಲ್ಲಿ ಕಾನೂನು ರೀತ್ಯಾ ಸ್ಥಾಪಿಸಲಾದ ಯಾವುದೇ ಪಶುವೈದ್ಯಕೀಯ 
391 ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಥವಾ ಕೃಷಿ ವಿಶ್ವವಿದ್ಯಾಲಯದಿಂದ ಬಿ.ವಿ.ಎಸ್ಸಿ. 

ಮತ್ತು ಎ .ಹೆಚ್. ಪದವಿ ಪಡೆದಿರಬೇಕು. 
* ಪಶುವೈದ್ಯಕೀಯ ಪರಿಷತ್ತು ಅಧಿನಿಯಮ 1984 ರ ಪ್ರಕಾರ ತನ್ನ ಹೆಸರನ್ನು 
ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ತಿನಲ್ಲಿ ನೋಂದಾಯಿಸಿರಲೇಬೇಕು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಹೆಚ್. ಪ್ರಸನ್ನ 

ಪೀಠಾಧಿಕಾರಿ - 2, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, 

( ಪಶುಸಂಗೋಪನೆ - ಎ) 


ANIMAL HUSBANDRY AND FISHERIES SECRETARIAT 


NOTIFICATION 


No . AHF 94 VAH 2009, Bangalore, dated :- 22-11 - 2012 


Whereas, the draft of the Karnataka Animal Husbandry & Veterinary Services (Recruitment of Veterinary 
Officers) (Special Recruitment) Rules , 2012 , was published as required by clause (a ) of sub - section (2 ) of section 3 of 
the Karnataka State Civil Services Act, 1978 (Karnataka Act 14 of 1990 ) Notification No. AHF 94 VAH 2009 , dated ; 29th 
September 2012 in Part IV - A No. 691 of the Karnataka Extraordinary Gazette dated 1st October 2012 . Inviting 
objections / suggestions from all persons likely to be affected thereby within fifteen days from the date of its publication 
in the Official Gazette . 


And whereas , the said Gazette was made available to the public on 18 October 2012 ; 


And whereas, no objections/ suggestions have been received by the State Government; 


Now , therefore , in exercise of the powers conferred by sub section ( 1 ) of section 3 read with section 8 of 
Karnataka State Civil Services Act, 1978 (Karnataka Act 14 of 1990 ), the Government of Karnataka hereby makes the 
following rules, namely; 


RULES 


1 . Title and commencement:- (1) These rules may be called the Karnataka Animal Husbandry and Veterinary 
Services (Recruitment of Veterinary Officers) (Special Recruitment) Rules , 2012 . 


(2 ) These Rules shall come into force from the date of their publication in the OfficialGazette . 


( 3) Notwithstanding anything contained in the Karnataka Civil Services (General Recruitment) Rules , 1977 or the 
Karnataka Civil Services (Direct - Recruitment by Competitive Examination and Selection ) (General) Rules , 2006 or in 
the Karnataka Animal Husbandry and Veterinary Services (Recruitment) Rules, 1965 , or in any other rules made or 
deemed to have been made, under the Karnataka State Civil Services Act, 1978 (Karnataka Act 14 of 1990 ) pertaining 
to the method of recruitment to Veterinary Officers the provisions of these rules shall apply to recruitment of 391 direct 
recruitment vacancies in the categories of posts of Veterinary officers in the Animal Husbandry and Veterinary 
Services as specified in the Schedule . 


5973 


Provided that nothing in these rules shall apply to more than one recruitment 


2 . 


Definitions:- ( 1) In these rules unless the context otherwise requires: 


(a ) “ Committee” means the State Level Selection Committee constituted under rule 3 ; 


(b ) “ Qualifying Examination ” means the examination leading to a degree specified as minimum qualification for 


recruitment to the posts in the schedule 


(c) “ Schedule” means a Schedule appended to these rules ; 


(d ) “ Vacancies” mean the number of vacant posts to be filled up under these rules . 


(e) Other words and expressions used in these rules , but not defined shall have the same meaning assigned to 

them in the Karnataka Civil Services (General Recruitment) Rules , 1977 . 


3 . State Level Selection Committee :- Notwithstanding anything to the contrary contained in the Karnataka 
Civil Services (General Recruitment) Rules, 1977 or rules of recruitments specially made for recruitment to the 
categories of posts of Veterinary Officers , recruitment shall be made under these rules by the State Level Selection 
Committee (hereinafter referred to as Committee) consisting of the following members , namely : 


Chairman 


( 1) The Commissioner of Animal Husbandry and Veterinary 

Services Department, Bangalore. 


(2 ) 


Member 


The Director of Animal Husbandry and Veterinary Services 
Department, Bangalore . 


Member 


( 3 ) The Commissioner of Social Welfare Department, Bangalore 

or his representatives not below the rank of Joint Commissioner. 


Member 


(4 ) The Director of Tribal Welfare Department, Bangalore or 

his representative . 


(5 ) The Director of Backward Classes or his representative 


Member 


Member 


(6 ) The Director of Minority Welfare Department, Bangalore 

or his representative . 


Member 


( 7 ) The Director ofWomen and Children Welfare Department 

Bangalore or his representative . 


Member 


(8 ) The Joint Director (Administration ) 

Commissionerate of Animal Husbandry and 
Veterinary Services , Bangalore 


secretary 


4 . Method of Recruitment :- ( 1) The Committee shall , after taking into consideration the vacancies to be filled 
up under these rules , advertise the vacancies in the Official Gazette specifying the conditions of eligibility , nature of 
selection , number of vacancies to be filled and classification in accordance with reservation of posts provided by or 
under any law or any order for the time being in force , invite applications from the intending candidates. Abstract of 
such advertisement shall also be published in two daily newspapers having wide circulation in the State of which one 
shall be in Kannada . 


(2) The Committee shall from among the candidates who have applied in pursuance to the publication made 
under sub-rule (1), prepare in the order of merit, a selection list of candidates eligible for appointment under these 
rules on the basis of aggregate percentage of marks secured in the qualifying examination and the reservation of posts 
provided by or under any law or any order for the time being in force . 


5974 


(3 ) The number of candidates to be selected under sub -rule (2) shall be equal to the number of vacancies notified . 


(4 ) If the marks secured by two or more candidates is equal, then the order of merit in respect of such candidates 
shall be fixed on the basis of their age , the older in age being placed above the younger . The number of candidates to 
be included in such list of eligible candidates shall be equal to number of vacancies specified in the schedule . 


(5 ) The Committee shall also prepare an additional list of such of the candidates not included in the list prepared 
under sub -rule (2 ) The number of candidates to be included in the additional list shall be as far as possible 10 % of the 
number of candidates in each of the reservation categories (horizontal and vertical) in the list under sub -rule (2 ). There 
shall be atleast one candidate in the additional list belonging to each of the reservation categories (horizontal and 
vertical) represented in the list under sub - rule (2 ). If a candidate whose name is included in the list under sub - rule (2 ) 
fails to report for duty within the prescribed period , to that extent a candidate belonging to the same reservation 
category as that of the candidate who failed to report for duty shall be appointed from the additional list. 


(6 ) The lists so prepared under sub -rule (2) and (5 ) shall be published in the Official Gazette and also on the 
notice board of the office of the Commissioner . 


(7) The list of candidates selected by the Committee and assigned to the appointing authority shall be valid till all 
the notified vacancies are filled or till the completion of 1 year from the date of publication of the selected list whichever 
is earlier. 


5 . Appointment of candidates:- (1 ) Candidates whose names are included in the selection list prepared under 
rule 4 may be appointed by the appointing authority in the vacancies in the order of which their names are found in 
the list after satisfying itself after such enquiry as it may consider necessary that each of the candidates is suitable in 
all respects for appointment. 


(2 ) The inclusion of name of a candidate in the list published under sub -rule (7 ) of rule 4 shall not confer any 
right of appointment. 


6 . Application of general recruitment rules :- Except in respect ofmatters for which provision is made in these 
rules , the provisions of the Karnataka State Civil Services (General Recruitment) Rules , 1977 for the time being in 
force , shall be applicable for the purpose of recruitment under these rules . 


By Order and in the Name of the Governor of Karnataka , 


H . PRASANNA 

(Desk Officer -2 ) 
Animal Husbandry and Fisheries Department, 

(Animal Husbandry-A ) 


5975 


SCHEDULE 


(See rule 3 ) 


Category of post and scale of 

pay 


No. of posts to 

be filled 


Minimum Qualification 


391 


Veterinary Officer 
( Rs. 26000 - 47700) 


Must be holder of a B .V .Sc . & A . H degree from any 
University of Veterinary Sciences or Agricultural Sciences 
established by law in India . 

Must have Registered his name in the Karnataka 
Veterinary Council as per the Veterinary Council Act , 1984 


By Order and in the Name of the Governor of Karnataka , 


H . PRASANNA 

(Desk Officer - 2) 
Animal Husbandry and Fisheries Department, 

(Animal Husbandry - A ) 


ವಿಶೇಷ ಪತ್ರಿಕೆ 
ಭಾಗ - V-A ಬೆಂಗಳೂರು, ಗುರುವಾರ , ನವೆಂಬರ್ ೨೨, ೨೦೧೨ ( ಮಾರ್ಗಶಿರ ೧, ಶಕ ವರ್ಷ ೧೯೩೪) ನಂ . ೮೪೧ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಡಿಪಿಎಆರ್ 26 ಹೆಚ್ಇಟಿ 2003, ಬೆಂಗಳೂರು, ದಿನಾಂಕ: 20.11 .2012 


ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978 (1990ರ ಕರ್ನಾಟಕ ಅಧಿನಿಯಮ 14) 3ನೇ ಪ್ರಕರಣದ ( 2) ನೇ ಉಪಪ್ರಕರಣ 
( ಎ) ಖಂಡದ ಮೂಲಕ ಅಗತ್ಯ ಪಡಿಸಲಾದಂತೆ, ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 26 ಹೆಚ್ಇಟಿ 2003, ದಿನಾಂಕ: 03ನೇ ಅಕ್ಟೋಬರ್ 2012ರಲ್ಲಿ 
ಕರ್ನಾಟಕ ಸಾಮಾನ್ಯ ಸೇವೆಗಳ ( ಸರ್ಕಾರಿ ಅತಿಥಿ ವ್ಯವಸ್ಥೆ ನೇಮಕಾತಿ) ತಿದ್ದುಪಡಿ ನಿಯಮಗಳು 2012ರ ಕರಡನ್ನು , ಕರ್ನಾಟಕ ರಾಜ್ಯಪತ್ರದ ವಿಶೇಷ 
ಸಂಚಿಕೆಯ ಭಾಗ - IVಎ ರಲ್ಲಿ, ಪ್ರಕಟಿಸಿ, ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯ ದಿನಾಂಕದಿಂದ ಹದಿನೈದು ದಿನಗಳೊಳಗೆ ಅದರಿಂದ 
ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಆಹ್ವಾನಿಸಿ ಪ್ರಕಟಪಡಿಸಲಾಗಿದೆ. 

ಮತ್ತು ಸದರಿ ರಾಜ್ಯಪತ್ರವು, ದಿನಾಂಕ: 05ನೇ ಅಕ್ಟೋಬರ್ 2012ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ. 
ಮತ್ತು ಸದರಿ ನಿಗದಿತ ಅವಧಿಯಲ್ಲಿ ಯಾವುದೇ ಸಲಹೆಗಳು ಮತ್ತು ಆಕ್ಷೇಪಣೆಗಳನ್ನು ಬಾಧಿತರಿಂದ ಸ್ವೀಕರಿಸಿಲ್ಲದಿರುವುದರಿಂದ: 

ಈಗ, ಕರ್ನಾಟಕ ಸರ್ಕಾರವು, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ 1978 ( 1990ರ ಕರ್ನಾಟಕ ಅಧಿನಿಯಮ 14) ರ 3ನೇ 
ಪ್ರಕರಣದ (1) ನೇ ಉಪ ಪ್ರಕರಣವನ್ನು 8ನೇ ಪ್ರಕರಣದೊಡನೆ ಓದಿಕೊಂಡಂತೆ ಇದರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಈ ಮೂಲಕ ಈ 
ಕೆಳಗಿನಂತೆ ನಿಯಮಗಳನ್ನು ರಚಿಸುತ್ತದೆ, ಎಂದರೆ : 


ನಿಯಮಗಳು 


1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳ ( ಸರ್ಕಾರಿ ಅತಿಥಿ ಸಂಸ್ಥೆ ನೇಮಕಾತಿ) ( ತಿದ್ದುಪಡಿ) 
ನಿಯಮಗಳು , 2012 ಎಂದು ಕರೆಯತಕ್ಕದು. 


(2) ಇವು, ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2. ಅನುಸೂಚಿಯ ತಿದ್ದುಪಡಿ. - ಕರ್ನಾಟಕ ಸಾಮಾನ್ಯ ಸೇವೆಗಳ ( ಸರ್ಕಾರಿ ಅತಿಥಿ ವ್ಯವಸ್ಥೆ ನೇಮಕಾತಿ) ನಿಯಮಗಳು , 1986ರ 
ಅನುಸೂಚಿಯಲ್ಲಿ " ಬಿ ಕರ್ನಾಟಕ ಭವನ ” ಶಿರ್ಷಿಕೆ ಅಡಿಯಲ್ಲಿ, 


5976 


(6) ಕ್ರ. ಸಂ . 28 ಅಂಕಣ ( 2 ) ರಲ್ಲಿ "ಸಹಾಯಕ ಇಂಜಿನಿಯರ್‌ ಹಾಗೂ ಸಹಾಯಕ ವ್ಯವಸ್ಥಾಪಕ , ಕರ್ನಾಟಕ ಭವನ , ನವದೆಹಲಿ" ಹುದ್ದೆಯ 
ಪ್ರವರ್ಗಕ್ಕೆ ಸಂಬಂಧಿಸಿದ ನಮೂದುಗಳಲ್ಲಿ "ಸಹಾಯಕ ಇಂಜಿನಿಯರ್ ಹಾಗೂ ಸಹಾಯಕ ವ್ಯವಸ್ಥಾಪಕ, ಕರ್ನಾಟಕ ಭವನ, ನವದೆಹಲಿ" ಪದಗಳಿಗೆ 
ಬದಲಾಗಿ "ಸಹಾಯಕ ಇಂಜಿನಿಯರ್" ಎಂಬ ಪದಗಳನ್ನು ಪ್ರತ್ಯಾಯೋಜಿಸತಕ್ಕದ್ದು. 


(i) ಕ್ರ. ಸಂ . 28 ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದುಗಳ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ: 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ಸಂಖ್ಯೆ 


28ಎ 


ಕಿರಿಯ ಇಂಜಿನಿಯರ್ 
( ವಿದ್ಯುತ್‌ಚಕ್ತಿ ) 


ಕರ್ನಾಟಕ ಲೋಕೋಪಯೋಗಿ ಇಲಾಖೆಯ 
ಇಂಜಿನಿಯರಿಂಗ್ ಸೇವೆಗಳಿಂದ ಕಿರಿಯ ಇಂಜಿನಿಯರ್ 
( ವಿದ್ಯುತ್ಚಕ್ತಿ) ವೃಂದದಿಂದ ಅಧಿಕಾರಿಯನ್ನು 
ನಿಯೋಜನೆ ಮೂಲಕ 


ಬದಲಾಗಿ 


(iii) ಕ್ರ. ಸಂ . 29ರಲ್ಲಿ "ವ್ಯವಸ್ಥಾಪಕ , ಕರ್ನಾಟಕ ಭವನ " ದ ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ 
ಈ ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು ಎಂದರೆ: 


ಕ್ರಮ 
ಸಂಖ್ಯೆ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ವ್ಯವಸ್ಥಾಪಕ, 
ಕರ್ನಾಟಕ ಭವನ 


ಸಹಾಯಕ ವ್ಯವಸ್ಥಾಪಕ ಕರ್ನಾಟಕ ಭವನ | ಸಹಾಯಕ ವ್ಯವಸ್ಥಾಪಕ, ಕರ್ನಾಟಕ ಭವನ ವೃಂದದಲ್ಲಿ 5 
ವೃಂದದಿಂದ ಬಡ್ತಿ ನೀಡುವ ಮೂಲಕ ] ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 


(iv) ಕ್ರ. ಸಂ . 30ರಲ್ಲಿ "ಸ್ಟೀವಾರ್ಡ್, ಕರ್ನಾಟಕ ಭವನ ” ಹುದ್ದೆ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಬದಲಾಗಿ 
ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ: 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ಸಂಖ್ಯೆ 


- 30 | ಸಹಾಯಕ ವ್ಯವಸ್ಥಾಪಕ | ಶೇಕಡ 33 ರಷ್ಟು ನೇರ | ನೇರನೇಮಕಾತಿಗಾಗಿ: 

ನೇಮಕಾತಿ ಮೂಲಕ ಮತ್ತು 1. ಪದವಿದರರಾಗಿರಬೇಕು. 
ಶೇಕಡ 67 ರಷ್ಟು 

2 . ಸರ್ಕಾರದಿಂದ ಮಾನ್ಯತೆ ಪಡೆದ ಕೆಟರಿಂಗ್ ಸಂಸ್ಥೆಯು ಮಂಜೂರು 
ಸ್ವಾಗತಕಾರರು, ಟೆಲಿಪೋನ್ 

ಮಾಡಿದ ಕೆಟರಿಂಗ್ ಅಥವಾ ಹೌಸ್ ಕೀಪಿಂಗ್‌ನಲ್ಲಿ ಪ್ರಮಾಣ ಪತ್ರವನ್ನು 
ಆಪರೇಟರ್ , ಕರ್ನಾಟಕ 

ಹೊಂದಿರಬೇಕು. ಕೆಟರಿಂಗ್ ಅಥವಾ ಹೌಸ್ ಕೀಪಿಂಗ್‌ನಲ್ಲಿ ಡಿಪ್ಲೊಮಾ 
ಭವನ ಈ ವೃಂದದಿಂದ 

ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. 
ಬಡ್ಡಿಯ ಮೂಲಕ 

ಬಡ್ತಿಗಾಗಿ: 
ಸ್ವಾಗತಗಾರರು/ ಟೆಲಿಪೋನ್ ಆಪರೇಟರ್ , ಕರ್ನಾಟಕ ಭವನ ವೃಂದದಲ್ಲಿ 
5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 


(v) ಕ್ರಮ ಸಂಖ್ಯೆ 31ರಲ್ಲಿ ಸ್ಟೋರ್ ಕೀಪರ್ , ಕರ್ನಾಟಕ ಭವನ ” ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದುಗಳನ್ನು 
ಬಿಟ್ಟುಬಿಡತಕ್ಕದು. 


(vi) ಕ್ರಮ ಸಂಖ್ಯೆ 32ರಲ್ಲಿ " ಸ್ವಾಗತಗಾರರು , ಕರ್ನಾಟಕ ಭವನ” ಹುದ್ದೆ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಬದಲಾಗಿ ಈ 
ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು ಎಂದರೆ : 


5977 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ಸಂಖ್ಯೆ 


32 


ಸ್ವಾಗತಕಾರರು | 
ಟೆಲಿಪೋನ್ ಆಪರೇಟರ್ 


ಶೇಕಡ ಇಪ್ಪತ್ತೈದರಷ್ಟು ನೇರ ನೇಮಕಾತಿ | ನೇರ ನೇಮಕಾತಿಗಾಗಿ: 
ಮೂಲಕ , ಮತ್ತು ಶೇಕಡ ಎಪ್ಪತ್ತೈದರಷ್ಟು | 1. ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ 
ಅಟೆಂಡರ್‌ಗಳು , ಜವಾನರು/ ಎಸ್.ಎಸ್.ಎಲ್.ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು 
ವಾಚ್‌ಮೆನ್, ರೂಮ್‌ಬಾರ್ ಅಥವಾ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 
ಡಿ ಸಮೂಹದ ಕರ್ನಾಟಕ ಭವನ 

2. ಕೆಎಸ್‌ಇಇಬಿ ಯು ನಡೆಸಿದ ಕಿರಿಯ ದರ್ಜೆಯ ಕನ್ನಡ 
ಯಾವುದೇ ಹುದ್ದೆಯ ಸಂಯೋಜಿತ 

ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
ಜೇಷ್ಠತೆಯ ಆಧಾರದ ಮೇಲೆ ಬಡ್ತಿ 

3. ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗಳಿಂದ 
ನೀಡುವ ಮೂಲಕ, ಜೇಷ್ಠತೆಯನ್ನು 

PBX / PABX / EPAB ಇವುಗಳಲ್ಲಿ ತರಬೇತಿ ಹೊಂದಿರಬೇಕು. 
ಕಡಿಮೆ ವೇತನ ಶ್ರೇಣಿಯ ಹುದ್ದೆಯನ್ನು 
ಹೊಂದಿರುವ ವ್ಯಕ್ತಿಗಿಂತ ಹಿರಿಯ ಬಡ್ತಿಗಾಗಿ: 
ವೇತನ ಶ್ರೇಣಿಯ ಹುದ್ದೆಯನ್ನು | 1, ಅಂಕಣ 3ರಲ್ಲಿ ಸೂಚಿಸಿದ ವೃಂದಗಳಲ್ಲಿ 5 ವರ್ಷಗಳಿಗೆ 
ಹೊಂದಿರುವ ವ್ಯಕ್ತಿಯು ಹಿರಿಯನೆಂದು | ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 
ನಿರ್ಧರಿಸಲಾಗುವುದು. ಒಂದೇ ವೇತನ 

2. ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು 
ಶ್ರೇಣಿಯ 

ಹುದ್ದೆಯನ್ನು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. 
ಹೊಂದಿರುವವರ ಆಂತರಿಕ 

3. ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ PBX / 
ಜೇಷ್ಠತೆಯನ್ನು ಸಂಬಂಧಿಸಿದ 

PABX | EPAB ಇವುಗಳಲ್ಲಿ ತರಬೇತಿ ಹೊಂದಿರಬೇಕು ಮತ್ತು 
ವೃಂದದಲ್ಲಿ ಅವರ ಸೇವಾ ಅವಧಿಯ 
ಆಧಾರದ ಮೇಲೆ ಆ ವೃಂದದ ವ್ಯಕ್ತಿಗಳ 

4. ಸರ್ಕಾರವು ಗೊತ್ತುಪಡಿಸಿದ ಕಂಪ್ಯೂಟರ್ ಪರೀಕ್ಷೆಯಲ್ಲಿ 
ನಡುವೆ ನಿರ್ಧರಿಸಲಾಗುತ್ತದೆ. 

ತೆರ್ಗಡೆ ಹೊಂದಿರಬೇಕು. 


32ಎ 


ದ್ವಿತೀಯ ದರ್ಜೆ 
ಸಹಾಯಕ (ಶಿಷ್ಟಚಾರ ) 


ಯಾವುದೇ ರಾಜ್ಯ ಸಿವಿಲ್ ಸೇವೆಯಿಂದ 
ದ್ವಿತೀಯ ದರ್ಜೆ ಸಹಾಯಕ 
ವೃಂದದಿಂದ ನೌಕರರನ್ನು 
ಪ್ರತಿನಿಯೋಜನೆ ಮಾಡುವ ಮೂಲಕ 


(vi) ಕ್ರಮ ಸಂಖ್ಯೆ 33ರಲ್ಲಿ " ಟೆಲಿಪೋನ್ ಆಪರೇಟರುಗಳು, ಕರ್ನಾಟಕ ಭವನ” ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ 
ನಮೂದುಗಳನ್ನು ಬಿಟ್ಟುಬಿಡತಕ್ಕದ್ದು . 

(vi) ಕ್ರಮ ಸಂಖ್ಯೆ 34ರಲ್ಲಿ ಹಿರಿಯ ಚಾಲಕ , ಕರ್ನಾಟಕ ಭವನ ” ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಬದಲಾಗಿ 
ಈ ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು , ಎಂದರೆ: 


ಕ್ರಮ 
ಸಂಖ್ಯೆ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


34 


ಹಿರಿಯ ಚಾಲಕ 


ಚಾಲಕರುಗಳ ವೃಂದದಿಂದ ಬಡ್ತಿ ನೀಡುವ 
ಮೂಲಕ 


ಚಾಲಕರುಗಳ ವೃಂದದಲ್ಲಿ ಹತ್ತು ವರ್ಷಗಳಿಗೆ ಕಡಿಮೆ 
ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 


(ix) ಕ್ರಮ ಸಂಖ್ಯೆ 35ರಲ್ಲಿ "ಬರ್‌ ಗ್ರೇಡ್- II, ಕರ್ನಾಟಕ ಭವನ ” ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ 
ಬದಲಾಗಿ, ಈ ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ: 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ಸಂಖ್ಯೆ 


ಕುಕ್ ಗ್ರೇಡ್ - I 


ಕುಕ್ ಗ್ರೇಡ್ 2ರ ವೃಂದದಿಂದ ಬಡ್ತಿ | 1. ಕುಕ್ ಗ್ರೇಡ್ 2ರ ವೃಂದದಲ್ಲಿ ಐದು ವರ್ಷಗಳಿಗೆ ಕಡಿಮೆ 
ಮೂಲಕ 

ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 
2. ಸ್ವತ: ಅಡುಗೆ ಮಾಡುವುದರ ಜೊತೆಗೆ ಇತರರೂ ಮಾಡುವ 
ಅಡುಗೆ ಕೆಲಸದ ಮೇಲ್ವಿಚಾರಣೆಯಲ್ಲೂ ಸಹ 
ಸಮರ್ಥರಾಗಿರಬೇಕು. 


5978 


(x) ಕ್ರಮ ಸಂಖ್ಯೆ 36ರಲ್ಲಿ "ಎಲೆಕ್ನಿಷಿಯನ್- ಕಂಪ್ಲಂಬರ್, ಕರ್ನಾಟಕ ಭವನ" ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ 
ನಮೂದುಗಳಿಗೆ ಬದಲಾಗಿ ಈ ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ: 


ಕ್ರಮ 
ಸಂಖ್ಯೆ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


36 


ಎಲೆಕ್ನಿಷಿಯನ್ - ಕಂ 
ಪ್ಲಂಬರ್‌ 


ಕೇಂದ್ರ ಲೋಕೋಪಯೋಗಿ ಇಲಾಖೆ ಅಥವಾ 
ಕರ್ನಾಟಕ ಲೋಕೋಪಯೋಗಿ ಇಂಜಿನಿಯರಿಂಗ್ 
ಇಲಾಖೆ , ನವದೆಹಲಿ, ಮುನಿಸಿಪಲ್ ಕಮಿಟಿ ಅಥವಾ 
ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ಇವುಗಳಿಂದ 
ತತ್ಸಮಾನ ವೃಂದದಲ್ಲಿನ ಎಲೆಕ್ನಿಷಿಯನ್ - ಕಂ 
ಪ್ಲಂಬರ್ ನ ಪ್ರತಿಯೋಜನೆ ಮೂಲಕ 
ಎಲೆಕ್ನಿಷಿಯನ್ ವೃಂದದಿಂದ ಬಡ್ತಿ ನೀಡುವ | ಎಲೆಕ್ನಿಷಿಯನ್ ವೃಂದದಲ್ಲಿ ಐದು ವರ್ಷಗಳಿಗೆ 
ಮೂಲಕ 

ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 


36 ( ಎ ) 


| ಸೀನಿಯರ್ 
ಎಲೆಕ್ನಿಷಿಯನ್ 


36( ಬಿ) | ಸೀನಿಯರ್ ಫ್ಲಂಬರ್ 


ಪ್ಲಂಬರ್‌ ವೃಂದದಿಂದ ಬಡ್ತಿ ನೀಡುವ ಮೂಲಕ 


ಪ್ಲಂಬರ್‌ ವೃಂದದಲ್ಲಿ ಐದು ವರ್ಷಗಳಿಗೆ ಕಡಿಮೆ 
ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 


(xi) ಕ್ರ. ಸಂ . 37ರಲ್ಲಿ "ಅಟೆಂಡರ್‌, ಕರ್ನಾಟಕ ಭವನ " ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಬದಲಾಗಿ ಈ 
ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು ಎಂದರೆ: 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ಸಂಖ್ಯೆ 


37 


ಅಟೆಂಡರ್ 

ಆಂತರಿಕ ಸೇವಾ ಜೇಷ್ಠತೆಯ ಆಧಾರದ ಮೇಲೆ ಡಿ ಸಮೂಹದ 
ಸೇವೆಗಳ ವೃಂದದಿಂದ ಬಡ್ತಿ ನೀಡುವ ಮೂಲಕ. 

ಜವಾನ ಹಾಗೂ ಕಾವಲುಗಾರ 
ಇಂಟರ್‌ಸೆ - ಜೇಷ್ಠತೆಯನ್ನು ಕಡಿಮೆ ವೇತನ ಶ್ರೇಣಿಯ ಹುದ್ದೆಯನ್ನು 

\ / ಮಾಲಿ ಹಾಗೂ ಸ್ವೀಪರ್, 
ಹೊಂದಿರುವ ವ್ಯಕ್ತಿಗಿಂತ ಹಿರಿಯ ವೇತನ ಶ್ರೇಣಿಯ ಹುದ್ದೆಯನ್ನು | 

ಕರ್ನಾಟಕ ಭವನ ವೃಂದದಲ್ಲಿ 
ಹೊಂದಿರುವ ವ್ಯಕ್ತಿಯು ಹಿರಿಯನೆಂದು ನಿರ್ಧರಿಸಲಾಗುವುದು. ಹಾಗೂ 

ಹತ್ತು ವರ್ಷಗಳಿಗೆ ಕಡಿಮೆ 
ಸಮಾನ ವೇತನವನ್ನು ಹೊಂದಿರುವ ನೌಕರರ ಜೇಷ್ಠತೆಯನ್ನು ಸೇವಾ 

ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು 
ಹಿರಿತನವನ್ನು ಗಣನೆಗೆ ತೆಗೆದುಕೊಂಡು ಜೇಷ್ಠತೆಯನ್ನು 

ಪರಿಗಣಿಸಬಹುದಾಗಿದೆ. 
(xii) ಕ್ರ. ಸಂ . 38ರಲ್ಲಿ " ಚಾಲಕ, ಕರ್ನಾಟಕ ಭವನ" ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಬದಲಾಗಿ ಈ 
ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು ಎಂದರೆ: 


ಕ್ರಮ | ಹುದ್ದೆಯ 
ಸಂಖ್ಯೆ | ಪ್ರವರ್ಗ 


38 


| 


ಚಾಲಕ 


ನೇಮಕಾತಿ ವಿಧಾನ 

ಕನಿಷ್ಠ ವಿದ್ಯಾರ್ಹತೆ 
ಶೇಕಡ ಐವತ್ತರಷ್ಟು ನೇರ ನೇಮಕಾತಿ ಮೂಲಕ | ನೇರ ನೇಮಕಾತಿಗಾಗಿ: 
ಮತ್ತು ಶೇಕಡ ಐವತ್ತರಷ್ಟನ್ನು ಸಂಯುಕ್ತ ಜೇಷ್ಠತೆಯ | 1. ಕನ್ನಡವನ್ನು ಒಂದು ವಿಷಯವಾಗಿ ಎಸ್‌ಎಸ್‌ಎಲ್‌ಸಿ ಯಲ್ಲಿ 
ಆಧಾರದ ಮೇಲೆ ಸಮೂಹ ಡಿ ಸೇವೆಗಳಲ್ಲಿನ | ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ 
ಯಾವುದೇ ವೃಂದದಿಂದ ಬಡ್ತಿ ನೀಡುವ ಮೂಲಕ. | ಹೊಂದಿರಬೇಕು. 
ಜೇಷ್ಠತೆಯನ್ನು ಕಡಿಮೆ ವೇತನ ಶ್ರೇಣಿಯ 

2. ಲಘು ವಾಹನ ಚಾಲನೆಗಾಗಿ ಚಾಲ್ಲಿ ಚಾಲನ ಲೈಸೆನ್ಸ್ 
ಹುದ್ದೆಯನ್ನು ಹೊಂದಿರುವ ವ್ಯಕ್ತಿಗಿಂತ ಹಿರಿಯ 

ಹೊಂದಿರಬೇಕು. 
ವೇತನ ಶ್ರೇಣಿಯ ಹುದ್ದೆಯನ್ನು ಹೊಂದಿರುವ 

3. ಸರ್ಕಾರವು ಮಾನ್ಯತೆ ನೀಡಿದ ಸಂಸ್ಥೆಯೊಂದರಿಂದ 
ವ್ಯಕ್ತಿಯು ಹಿರಿಯನೆಂದು ನಿರ್ಧರಿಸಲಾಗುವುದು. 

ಚಾಲಕನಾಗಿ ಮೂರು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಅನುಭವ 
ಒಂದೇ ವೇತನ ಶ್ರೇಣಿಯ ಹುದ್ದೆಯನ್ನು 

ಹೊಂದಿರಬೇಕು ಮತ್ತು ಸರ್ಕಾರವು ಮಾನ್ಯತೆ ನೀಡಿದ 
ಹೊಂದಿರುವವರ ಆಂತರಿಕ ಜೇಷ್ಠತೆಯನ್ನು 

ಸಂಸ್ಥೆಯಿಂದ ಪ್ರಥಮ ಚಿಕಿತ್ಸಾ ಪ್ರಮಾಣ ಪತ್ರ ಹೊಂದಿರಬೇಕು. 
ಸಂಬಂಧಿಸಿದ ವೃಂದದಲ್ಲಿ ಅವರ ಸೇವಾ ಅವಧಿಯ 


5979 


ಆಧಾರದ ಮೇಲೆ ಆ ವೃಂದದ ವ್ಯಕ್ತಿಗಳ ನಡುವೆ | ಬಡ್ತಿಗಾಗಿ: 
ನಿರ್ಧರಿಸಲಾಗುತ್ತದೆ. ಬಡ್ತಿಗೆ ಸೂಕ್ತ ಅಭ್ಯರ್ಥಿಗಳು | 1. ಲಘು ಮೋಟಾರು ವಾಹನಗಳ ಚಾಲನೆಗಾಗಿ ಚಾಲಿ 
ಲಭ್ಯವಿಲ್ಲದಿದ್ದಲ್ಲಿ ನೇರನೇಮಕಾತಿ ಮೂಲಕ ಅಥವಾ 

ಚಾಲನಾ ಲೈಸೆನ್ಸ್ ಹೊಂದಿರಬೇಕು. 
ಇತರ ಯಾವುದೇ ಇಲಾಖೆಗಳಿಂದ ಪ್ರತಿಯೋಜನೆ 

2 . ಎಸ್.ಎಸ್ .ಎಲ್. ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು 
ಮೂಲಕ. 

ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. 


(xii ಕ್ರ. ಸಂ . 39ರಲ್ಲಿ "ಪ್ಲಂಬರ್, ಕರ್ನಾಟಕ ಭವನ” ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಬದಲಾಗಿ ಈ 
ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ : 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ಸಂಖ್ಯೆ 


39 


ಪ್ಲಂಬರ್ 


ನೇರ ನೇಮಕಾತಿ ಮೂಲಕ 


1. ಎಸ್ . ಎಸ್ .ಎಲ್. ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. 
2. ಐ. ಟಿ. ಐ ನಲ್ಲಿ ಪ್ರಮಾಣ ಪತ್ರ ಹೊಂದಿರಬೇಕು. 
ಸರ್ಕಾರದಿಂದ ಮಾನ್ಯತೆ ಪಡೆದ ಪ್ಲಂಬರ್‌ ವಿಭಾಗದಲ್ಲಿ 
ಅಪ್ರೆಂಟಿಸ್‌ ಷಿಪ್ ಆಗಿರಬೇಕು. 


ಸಂಬಂಧಿಸಿದ ನಮೂದುಗಳಿಗೆ ಬದಲಾಗಿ ಈ 


( xiv) ಕ್ರ. ಸಂ . 40ರಲ್ಲಿ "ಎಲೆಕ್ಟಷಿಯನ್, ಕರ್ನಾಟಕ ಭವನ " ವೃಂದ ಮತ್ತು ಇದಕ್ಕೆ 
ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ: 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ಸಂಖ್ಯೆ 


40 


ಎಲೆಕ್ನಿಷಿಯನ್ 


ನೇರ ನೇಮಕಾತಿ ಮೂಲಕ 


1. ಎಸ್ .ಎಸ್.ಎಲ್. ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 
ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. 
2 . ಐಟಿಐ ನಲ್ಲಿ ಪ್ರಮಾಣ ಪತ್ರ ಹೊಂದಿರಬೇಕು ಮತ್ತು ಸರ್ಕಾರವು 
ಮಾನ್ಯತೆ ನೀಡಿದ ಎಲೆಕ್ನಿಷಿಯನ್ ವಿಭಾಗದಲ್ಲಿ ಅಪ್ರೆಂಟಿಸ್ ಷಿಪ್ 
ಆಗಿರಬೇಕು. 


(xv ) ಕ್ರ. ಸಂ . 41ರಲ್ಲಿರುವ ಕುಕ್ - ದರ್ಜೆ - IIರ , ಕರ್ನಾಟಕ ಭವನ" ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ ನಮೂದನೆಗಳಿಗೆ 
ಬದಲಾಗಿ ಈ ಮುಂದಿನವುಗಳನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ: 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ಸಂಖ್ಯೆ 


ಅಡುಗೆಯವ ದರ್ಜೆ - II | ಸಂಯೋಜಿತ ಜೇಷ್ಠತೆಯ ಬಡ್ತಿಗಾಗಿ: ಅಡುಗೆ ಸಹಾಯಕ ಮತ್ತು ರೂಮ್ ಬಾಯ್/ ಬೇರರ್ 

ಆಧಾರದ ಮೇಲೆ ಅಡುಗೆ ಕರ್ನಾಟಕ ಭವನದ ವೃಂದಗಳಲ್ಲಿ ಐದು ವರ್ಷಗಳಿಗೆ ಕಡಿಮೆ 
ಸಹಾಯಕ / ಪರಿಚಾರಕರು ಯಿಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 
| ರೂಮ್ ಬಾಯ್‌ಗಳ 

ನೇರ ನೇಮಕಾತಿಗಾಗಿ: 
ಕರ್ನಾಟಕ ಭವನ 

1. ಎಸ್. ಎಸ್. ಎಲ್. ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 
ವೃಂದಗಳಿಂದ ಬಡ್ತಿ 
ಮೂಲಕ , ಬಡ್ತಿಗಾಗಿ ಸೂಕ್ತ | 

| ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 
ವ್ಯಕ್ತಿಗಳು ಲಭ್ಯವಿಲ್ಲದಿದ್ದಲ್ಲಿ 

2. ಸರ್ಕಾರದಿಂದ ಮಾನ್ಯತೆ ಪಡೆದ ಅತಿಥಿ ಗೃಹಗಳಲ್ಲಿ ಪಾಶ್ಚಾತ್ಯ 
ನೇರ ನೇಮಕಾತಿಯ 

ಹಾಗೂ ಭಾರತೀಯ ಶೈಲಿಯ ಅಡುಗೆ ಮಾಡುವ ಬಗ್ಗೆ ಮೂರು 
ಮೂಲಕ. 

ವರ್ಷಗಳಿಗಿಂತ ಕಡಿಮೆಯಲ್ಲದ ಅನುಭವವನ್ನು ಹೊಂದಿರಬೇಕು; ಮತ್ತು 
3. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರುವ ಮೆನುವನ್ನು ಓದಲು 
ಸಮರ್ಥನಾಗಿರಬೇಕು ಮತ್ತು ತದನುಸಾರವಾಗಿ ಆಹಾರವನ್ನು 
ಸಿದ್ಧಪಡಿಸಬೇಕು. 


5980 


(xvi ) ಕ್ರ. ಸಂ . 42ರಲ್ಲಿ ಜವಾನ / ರಾತ್ರಿ ಕಾವಲುಗಾರ , ಕರ್ನಾಟಕ ಭವನ " ಹುದ್ದೆಯ ಪ್ರವರ್ಗಗಳು ಮತ್ತು ಇದಕ್ಕೆ ಸಂಬಂಧಿಸಿದ 
ನಮೂದನೆಗಳಿಗೆ ಬದಲಾಗಿ ಈ ಮುಂದಿನವುಗಳನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ: 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ಸಂಖ್ಯೆ 


ನೇರ ನೇಮಕಾತಿಗಾಗಿ: 


ಸಮೂಹ- ಡಿ / ಜವಾನ | 
ರಾತ್ರಿ ಕಾವಲುಗಾರ 


ನೇರ ನೇಮಕಾತಿಯ 
ಮೂಲಕ 


1. ಕನ್ನಡವನ್ನು ಒಂದು ವಿಷಯವನ್ನಾಗಿ ಅಧ್ಯಯನ ಮಾಡಿ 7ನೇ 
ತರಗತಿಯ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿರಬೇಕು. 
2. ಸರ್ಕಾರದಿಂದ ಮಾನ್ಯತೆ ಪಡೆದ ಅತಿಥಿ ಗೃಹಗಳಲ್ಲಿ ಅಥವಾ 
ಆತಿಥ್ಯ ಸಂಸ್ಥೆಗಳಲ್ಲಿ ಕನಿಷ್ಠ ಪಕ್ಷ ಮೂರು ವರ್ಷಗಳ ಅನುಭವ 
ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡತಕ್ಕದ್ದು 


( xvii) ಕ್ರಮ ಸಂಖ್ಯೆ 43 ರಲ್ಲಿ " ಮಾಲಿ / ಕಸಗುಡಿಸುವವನು, ಕರ್ನಾಟಕ ಭವನ ” ಹುದ್ದೆಯ ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ 
ನಮೂದನೆಗಳಿಗೆ ಬದಲಾಗಿ ಈ ಮುಂದಿನವುಗಳನ್ನು ಪ್ರತ್ಯಾಯೋಜಿಸತಕ್ಕದ್ದು ಎಂದರೆ : 


ಕ್ರಮ 
ಸಂಖ್ಯೆ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


43 


ಮಾಲಿ | | 
ಕಸಗುಡಿಸುವವನು 


ನೇರ ನೇಮಕಾತಿಯ 
ಮೂಲಕ ಅಥವಾ 
ಪ್ರತಿನಿಯೋಜನೆಯ 
ಮೂಲಕ. 


ನೇರ ನೇಮಕಾತಿಗಾಗಿ: 
1. ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡಿ 7ನೇ 
ತರಗತಿಯಲ್ಲಿ ತೇರ್ಗಡೆ ಹೊಂದಿರಬೇಕು. 
2 . ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆಯು ನಡೆಸುವ 
ತರಬೇತಿಯನ್ನು ಪಡೆದಿರಬೇಕು. 


ಪ್ರವರ್ಗ ಮತ್ತು ಇದಕ್ಕೆ ಸಂಬಂಧಿಸಿದ 


(xviii) ಕ್ರಮ ಸಂಖ್ಯೆ 44 ರಲ್ಲಿ "ಅಡುಗೆ ಸಹಾಯಕ, ಕರ್ನಾಟಕ ಭವನ" ಹುದ್ದೆಯ 
ನಮೂದನೆಗಳಿಗೆ ಬದಲಾಗಿ ಈ ಮುಂದಿನವುಗಳನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ : 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


ಸಂಖ್ಯೆ 


44 


ಅಡುಗೆ ಸಹಾಯಕ 


ನೇರ ನೇಮಕಾತಿಗಾಗಿ: 


ನೇರ ನೇಮಕಾತಿಯ 
ಮೂಲಕ 


1. ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿ 7ನೇ ತರಗತಿಯಲ್ಲಿ 
ಉತ್ತಿರ್ಣರಾಗಿರಬೇಕು. 
2. ಸರ್ಕಾರದಿಂದ ಮಾನ್ಯತೆ ಪಡೆದ ಅತಿಥಿಗೃಹಗಳಲ್ಲಿ ಪಾಶ್ಚಾತ್ಯ ಮತ್ತು 
ಭಾರತೀಯ ಶೈಲಿಯ ಅಡುಗೆ ಮಾಡುವ ಬಗ್ಗೆ ಎರಡು ವರ್ಷಗಳಿಗೆ 
ಕಡಿಮೆಯಾದಂತೆ ಅನುಭವವನ್ನು ಹೊಂದಿರಬೇಕು; ಮತ್ತು 
3. ಆಹಾರವನ್ನು ಸಿದ್ಧಪಡಿಸಲು ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿರುವ 
ಮೆನುವನ್ನು ಓದಲು ಸಮರ್ಥನಾಗಿರಬೇಕು. 


ಪ್ರವರ್ಗ 


ಮತ್ತು ಇದಕ್ಕೆ ಸಂಬಂಧಿಸಿದ 


(xix) ಕ್ರ. ಸಂ . 45ರಲ್ಲಿ "ರೂಮ್ಬಾಯ್ / ಪರಿಚಾರಕರು, ಕರ್ನಾಟಕ ಭವನ ” ಹುದ್ದೆಯ 
ನಮೂದನೆಗಳಿಗೆ ಬದಲಾಗಿ ಈ ಮುಂದಿನವುಗಳನ್ನು ಪ್ರತ್ಯಾಯೋಜಿಸತಕ್ಕದ್ದು , ಎಂದರೆ : 


5981 


| ಕ | ಹುದ್ದೆಯ 


ಕ್ರಮ 


ಹುದ್ದೆಯ ಪ್ರವರ್ಗ 


ನೇಮಕಾತಿ ವಿಧಾನ 


ಕನಿಷ್ಠ ವಿದ್ಯಾರ್ಹತೆ 


45 


ರೂಮ್ ಬಾಯ್ | | ನೇರ ನೇಮಕಾತಿಯ 
ಪರಿಚಾರಕರು 

ಮೂಲಕ 


ರಕರು 


ನೇರ ನೇಮಕಾತಿಗಾಗಿ: 
1. ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡಿ 7ನೇ 
ತರಗತಿಯಲ್ಲಿ ತೇರ್ಗಡೆ ಹೊಂದಿರಬೇಕು. 
2. ಸರ್ಕಾರದಿಂದ ಮಾನ್ಯತೆ ಪಡೆದ ಹೋಟೇಲುಗಳಲ್ಲಿ ಅಥವಾ ಅತಿಥಿ 
ಗೃಹಗಳಲ್ಲಿ ರೂಮ್ ಬಾಯ್/ ಪರಿಚಾರಕರಾಗಿ ಎರಡು ವರ್ಷಗಳಿಗೆ 
ಕಡಿಮೆಯಿಲ್ಲದಂತೆ ಅನುಭವವನ್ನು ಹೊಂದಿರಬೇಕು. 
3. ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಸಮರ್ಥನಾಗಿರಬೇಕು 
ಮತ್ತು ಅತಿಥಿಗಳಿಗೆ ಸೇವೆ ಸಲ್ಲಿಸಲು ಸಮರ್ಥನಾಗಿರಬೇಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪದ್ಮರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಿಆಸು ಇಲಾಖೆ (ರಾಜ್ಯ ಶಿಷ್ಟಾಚಾರ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಡಿಪಿಎಆರ್ 26 ಹೆಚ್ಇಟಿ 2003, ಬೆಂಗಳೂರು, ದಿನಾಂಕ: 20 .11.2012 
ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978 ( ಕರ್ನಾಟಕ ಅಧಿನಿಯಮ 1990ರ 14) ರ 3ನೇ ಪ್ರಕರಣದ ( 2) ನೇ 
ಉಪಪ್ರಕರಣದ ಎರಡನೇ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ -1 
ಸಂ . ಡಿಪಿಎಆರ್ 55 ಹೆಚ್ಇಟಿ 1982, ದಿನಾಂಕ 22 .05 .1986ಕ್ಕೆ ಈ ಮುಂದಿನ ತಿದ್ದುಪಡಿಗಳನ್ನು ರಚಿಸುತ್ತದೆ, ಎಂದರೆ , 


ಸದರಿ ಅಧಿಸೂಚನೆಯಲ್ಲಿ " ಬಿ - ಕರ್ನಾಟಕ ಭವನ " ಉಪಶೀರ್ಷಿಕೆ ಮತ್ತು ಇದರ ಅಡಿಯಲ್ಲಿನ ನಮೂದುಗಳಿಗೆ ಬದಲಾಗಿ ಈ 
ಮುಂದಿನವುಗಳನ್ನು ಪ್ರತ್ಯಾಯೋಜಿಸತಕ್ಕದ್ದು , ಎಂದರೆ: 

ಬಿ ಕರ್ನಾಟಕ ಭವನ ” 


ಕ್ರಮ 


ವೇತನ ಶ್ರೇಣಿ 


ಸಂಖ್ಯೆ 

ಹುದ್ದೆಯ ಪ್ರವರ್ಗ 
ಸಹಾಯಕ ಇಂಜಿನಿಯರ್ 
ವ್ಯವಸ್ಥಾಪಕರು , ಕರ್ನಾಟಕ ಭವನ 
ಕಿರಿಯ ಇಂಜಿನಿಯರ್ (ಎಲೆಕ್ಟಿಕಲ್) 
ಸಹಾಯಕ ವ್ಯವಸ್ಥಾಪಕರು 
ಹಿರಿಯ ಚಾಲಕ 
| ಸ್ವಾಗತಕಾರ / ಟೆಲಿಪೋನ್ ಆಪರೇಟರ್ 
ದ್ವಿತೀಯ ದರ್ಜೆ ಸಹಾಯಕರು (ಶಿಷ್ಟಾಚಾರ) 
ಎಲೆಕ್ನಿಷಿಯನ್ ಕಮ್ ಪ್ಲಂಬರ್ 
ಹಿರಿಯ ಎಲೆಕ್ನಿಷಿಯನ್ 
ಹಿರಿಯ ಪ್ಲಂಬರ್ 
ಚಾಲಕ 


ರೂ . 22, 800 . . . . . 43 , 200 
ರೂ . 20, 000 . . . . . 36,300 
ರೂ . 17, 650 . . . . . 32 ,000 
ರೂ . 14 ,550 . . . . . 26,700 
ರೂ . 14 ,550 . . . . . 26,700 
ರೂ . 11 ,600 . . . . . 21,000 
ರೂ . 11,600 . . . . . 21 ,000 
ರೂ . 11,600 . . . . . 21,000 
ರೂ . 11 ,600 . . . . . 21 ,000 
ರೂ . 11 ,600 . . . . . 21, 000 
ರೂ . 11 ,600 . . . . . 21,000 


ರೂ . 11, 600 . . . . . 21,000 


ಅಡುಗೆಯವ ದರ್ಜೆ - I 
ಎಲೆಕ್ನಿಷಿಯನ್ 
ಪ್ಲಂಬರ್ 
ಅಟೆಂಡರ್ 


3 


ರೂ . 10 ,400 . . . . . 16,400 

ರೂ . 10 ,400 . . . . . 16, 400 
| ರೂ . 10,400 . . . . . 16,400 


5982 


Foto 


ಹುದ್ದೆಯ ಪ್ರವರ್ಗ 


ಹುದ್ದೆಗಳ 
ಸಂಖ್ಯೆ 


ವೇತನ ಶ್ರೇಣಿ 


ಸಂಖ್ಯೆ 
16 


ಅಡುಗೆಯವ ದರ್ಜೆ - II 
ಅಡುಗೆ ಸಹಾಯಕ 
ಜವಾನ / ರಾತ್ರಿ ಕಾವಲುಗಾರ / ಸಮೂಹ- ಡಿ 
ಮಾಲಿ / ಕಸಗುಡಿಸುವವ 
ರೂಮ್ ಬಾಯ್ / ಪರಿಚಾರಕರು 


No. 10 ,400 . . . . . 16 ,400 
as. 9 ,600 . . . . . 14 ,550 
Jo. 9,600 . . . . . 14 ,550 
ds. 9,600 . . . . . 14 ,550 


20 


Rs. 9 ,600 . . . . . 


14 ,550 


20832 

190 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪದ್ಮರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸು ಇಲಾಖೆ ( ರಾಜ್ಯ ಶಿಷ್ಠಾಚಾರ) 
PERSONNEL AND ADMINISTRATIVE REFORMS SECRETARIAT 


NOTIFICATION 
No . DPAR 26 HET 2003, Bangalore, dated : 20 . 11. 2012 


Whereas the draft of the Karnataka General Services (Government Hospitality Organisation 
Recruitment)(Amendment) Rules , 2012 was published as required by Clause (a ) sub - section (2) of section (3) of The 
Karnataka State Civil Services Act, 1978 (Karnataka Act No. 14 of 1990 ) in Notification No . DPAR 26 HET 2003 , dated 
3rd October, 2012 , in Part - IVA of the Karnataka Gazette Extraordinary dated 5th October, 2012 , inviting objections and 
suggestions from all persons likely to be affected thereby within fifteen days from the date of its publication in Official 
Gazette . 


And whereas the said Gazette was made available to public on the 5th October, 2012 . 


And whereas no objections and suggestions have been received in this behalf by the State Government . 


Now , therefore in exercise of the powers conferred by sub - section ( 1) of section 3 read with section 8 of the 
Karnataka State Civil Services Act, 1978 (Karnataka Act 14 of 1990 ) the Government of Karnataka hereby makes the 
following rules , namely : 


RULES 


1 . Title and commencement:- (1) These rules may be called the Karnataka General Services (Government 
Hospitality Organisation Recruitment) (Amendment ) Rules , 2012. 


(2 ) They shall come into force from the date of their publication in the official Gazette . 


2 . Amendment of Schedule.- In the Karnataka General Services (Government Hospitality Organization 
Recruitment) Rules , 1986 , in the schedule, under the heading “ B . Karnataka Bhavan " : 


(i) 


in the entries relating to the category of post of Assistant Engineer - cum Assistant Manager Karnataka 
Bhavan , New Delhi at Sl No . 28 in column (2 ), for the words " Assistant Engineer - cum Assistant Manager , 
Karnataka Bhavan , New Delhi" the words “ Assistant Engineer" shall be substituted ; 


( ii) 


after the Sl. No . 28 ,and entries relating thereto the following shall be inserted , namely : 


SI. 
No . 


Category of Post 


Method of Recruitment 


Minimum Qualification 


28A 


Junior Engineer 
(Electrical) 


By deputation of an officer in the cadre of Junior 
Engineer (Electrical) from the Karnataka Public Works 
Department Engineering Services 


5983 


( iii) 


for the category of post of "Manager Karnataka Bhavan " at Sl.No. 29 and entries relating thereto the following 
shall be substituted , namely : 


sl. 


Category of Post 


Method of Recruitment 


Minimum Qualification 


No . 


29 


Karnataka 


Manager 
Bhavan 


By promotion from the cadre of Must have put in a service of not less 
Assistant Manager, Karnataka than five years in the cadre of Assistant 
Bhavan 

Manager, Karnataka Bhavan 


( iv ) 


for the category of post of " Steward Karnataka Bhavan " at Sl.No. 30 and entries relating thereto , the following 
shall be substituted , namely : 


sl. 


Category of Post 


No. 
30 


Assistant Manager 


Method of 

Recruitment 
33 percent by Direct 
Recruitment ; and 
67 percent by 
promotion from the 
cadre of Receptionist / 
Telephone operator , 
Karnataka Bhavan 


Minimum Qualification 

For Direct Recruitment: 
1. Must be a holder of a Degree; and 
2 . Must be a holder of a Certificate in Catering or 
Housekeeping granted by an Institution of Catering 
recognized by Government, Preference shall be given to 
candidates possessing a Diploma in Catering or 
Housekeeping 


For Promotion : 
Must have put in a service of not less than five years in the 
cadre of Receptionist / Telephone Operator, Karnataka 
Bhavan . 


(v ) 


the category of post of " Store Keeper Karnataka Bhavan " at Sl.No . 31 and entries relating thereto shall be 
omitted . 
for the category of post of "Receptionist Karnataka Bhavan " at Sl.No. 32 and entries relating thereto the 
following shall be substituted , namely : 


(vi) 


Method of Recruitment 


Minimum Qualification 


Sl. 
No . 
32 


Category of 

Post 
Receptionist / 
Telephone 
Operator 


Twenty five percent by Direct For Direct Recruitment: 
Recruitment; and 

1. Must have passed SSLC examination with 

Kannada as one subject or possess equivalent 
Seventy five percent by Promotion qualification ; 
from the cadre of Attenders , Peon / 2 . must have passed Kannada Typewriting 
Watchman , Room boys or any Group examination in Junior Grade conducted by 
D post Karnataka Bhavan on the KSEEB ; and 
basis of combined seniority . 

3 . must have been trained in 
Seniority being determined by treating PBX / PABX / EPABX from Government recognized 
a person holding a post carrying Institutions. 
higher scale of pay , as senior to a 

For Promotion : 
person holding a post carrying lower 

1 . Must have put in a service of not less than five 
scale of pay . Seniority interse among 

years in the cadres specified in column ( 3 ); 
persons holding post carrying same 
scale of pay being determined on the 

2 . Must have passed SSLC Examination or 
basis of length of service in the 

possess equivalent qualification ; 
respective cadre . seniority interse 3 . Must have been trained in PBX / PABX / EPABX 
among persons in a cadre being from Government recognized Institutions; and 
maintained . 

4 . Must have passed Computer test prescribed 
by the Government. 


5984 


Minimum Qualification 


Si. 
No . 
32A 


Category of 

Method of Recruitment 
Post 
Second Division | By Deputation of an official in the 
Assistant 

cadre of Second Division Assistant 
( Protocol) 

from any of the State Civil Services . 


(vii ) 


The category of post of " Telephone operators Karnataka Bhavan " at Sl.No . 33 and entries relating thereto shall 
be omitted . 


(viii ) 


for the category of post of "Senior Driver Karnataka Bhavan " at Sl.No. 34 and entries relating thereto the 
following shall be substituted , namely: 


si. 
No . 


Category of Post 


Minimum Qualification 


Method of 

Recruitment 
By promotion from the 
cadre of Drivers 


34 


Senior Driver 


Must have put in a service of not less than ten years from 
the cadre of Drivers. 


(ix ) 


for the category of post of " Butler Grade -II Karnataka Bhavan " at Sl.No. 35 and entries relating thereto the 
following shall be substituted , namely : 


SL. 


Category of Post 


Minimum Qualification 


No . 


35 


Cook Gr-I 


Method of 

Recruitment 
By promotion from 
the cadre of Cook 
Grade - II. 


| 1. 


Must have put in a service of not less than five years in 
the cadre of Cook Grade - II; and 
must be able to supervise cooking done by other cooks 
also , in addition to cooking himself. 


( x ) 


for the category of post of " Electrician cum Plumber Karnataka Bhavan " at Sl.No. 36 and entries relating 
thereto the following shall be substituted , namely : 


SI. 


Category of Post 


Method of Recruitment 


Minimum Qualification 


No . 


36 


Electrician - cum 
Plumber , 


By deputation of a Electrician cum Plumber in the 
equivalent cadre from the Central Public Works 
Department or Karnataka Public Works Engineering 
Department, New Delhi Municipal Committee or Delhi 
Development Authority 


Senior Electrician 


| By promotion from the cadre of Electrician 


Must have put in a service of 
not less than five years in the 
cadre of Electrician . 


36 


| Senior Plumber 


per 


By promotion from the cadre of Plumber 


Must have put in a service of 
not less than five years in the 
cadre Plumber. 


5985 


(xi) 


for the category of post of " Attender Karnataka Bhavan " at Sl.No. 37 and entries relating thereto the following 
shall be substituted , namely : 


sl. 
No . 


aCategory of Post 


Method of Recruitment 


Minimum Qualification 


37 


Attender 


By promotion from any of the cadre of the Group D service Must have put in a service 
below the post of Attender based on combined seniority . of not less than ten years 
Seniority interse among persons holding post carrying same in the cadre of Peon -cum 
scale of pay being determined on the basis of length of Watchmen / Gardner 
service in the respective cadre and seniority interse among cum - sweeper of Karnataka 
persons in cadre being maintained . 

Bhavan . 


(xii) for the category of post of " Driver Karnataka Bhavan " at Sl.No . 38 and entries relating thereto the following 

shall be substituted , namely : 


Sl. 
No . 


Category of Post 


Method of Recruitment 


Minimum Qualification 


38 


Driver 


Fifty percent by Direct Recruitment and For Direct Recruitment: 
Fifty percent by promotion from any of 
the cadres in Group D service on the 

1. Must have passed SSLC Examination 
basis of combined seniority . 

with Kannada as one subject or 

possesses equivalent qualification ; 
Seniority being determined by treating a 
person holding a post carrying higher 2 . must be holders of current driving 
scale of pay as senior to a person holding license for driving Light Motor Vehicles ; 
a post carrying a lower scale of pay , 
seniority interse among persons holding must have not less than three years of 
post carrying same scale of pay being experience as Driver from an institution 
determined on the basis of length of recognized by Government; and 
service in the respective cadre and 

4 . must possess a First- Aid Certificate 
seniority interse among persons in cadre 
being maintained . 

granted by an Institution recognized by 

the Government. 
If no suitable person is available for 
promotion , then by direct recruitment or For Promotion : 
By deputation from any other 
Departments . 

1 . Must be holder of a current driving 

license for driving Light Motor Vehicles ; 
and 


must have passed SSLC Examination or 
possesses equivalent qualification . 


(xiii ) for the category of post of " Plumber Karnataka Bhavan " at Sl.No. 39 and entries relating thereto the following 

shall be substituted , namely : 


sl. 


Category of Post 


Method of 
Recruitment 


Minimum Qualification 


No . 


39 


Plumber 


By direct recruitment 


1 . 


Must have passed SSLC Examination or possesses 
equivalent qualification ; 
must be a holder of a Certificate in I. T.I. and 
Apprenticeship in the trade of Plumber recognized by 
the Government. 


5986 


(xiv) for the category of post of " Electrician Karnataka Bhavan " at Sl.No. 40 and entries relating thereto, the 

following shall be substituted , namely : 


Sl. 
No . 


Category of Post 


Method of 
Recruitment 


Minimum Qualification 


40 


Electrician 


By direct recruitment 


1. Must have passed SSLC Examination or possess 
equivalent qualification ; and 
2 . Must be a holder of a Certificate in I. T .I. and 
Apprenticeship in the trade of Electrician recognized by the 
Government. 


(XV ) for the category of post of " Cook Grade-II Karnataka Bhavan " at Sl.No.41 and entries relating thereto, the 

following shall be substituted , namely : 


Sl. 


Category of Post 


Method of Recruitment 


Minimum Qualification 


No . 
41 


Cook Grade- II 


By promotion from the 
cadres of Kitchen mate 
and Room Boy / Bearers 
of Karnataka Bhavan 
on the basis of combined 
seniority . If no suitable 
person is available for 
promotion by direct 
recruitment. 


For Promotion : Must have put in a service of not less 
than five years in the cadre of Kitchen mate and Room 
Boy /Bearers of Karnataka Bhavan 
For Direct Recruitment: 
1. Must have passed SSLC Examination or possess 

equivalent qualification ; 
Must have not less than three years of experience in 
cooking Western and Indian Style at Guest Houses 

recognized by the Government; and 
3 . must be able to read the Menu in Kannada and 

English Languages and prepare the food accordingly . 


(xvi) 


for the category of post of " Peon /Watchmen Karnataka Bhavan " at Sl.No . 42 and entries relating thereto , the 
following shallbe substituted , namely: 


Category of Post 


Method of Recruitment 


Minimum Qualification 


Sl. 
No . 
42 


By Direct Recruitment 


For Direct Recruitment: 


Group- D / Peon / 
Watchmen 


1 . 


Must have passed 7th Std Examination with Kannada 
as one of the subjects. 


Preference shall be given to candidates with at least 
Three years of experience in Guest Houses or 
Hospitality Organization recognized by Government. 


(xvii) for the category of post of "Gardner /Sweeper Karnataka Bhavan " at Sl.No .43 and entries relating thereto , the 

following shall be substituted , namely : 


Sl. 


Category of Post 


No. 


Minimum Qualification 


Method of Recruitment 


43 


For Direct Recruitment: 


Gardner / 
Sweeper 


By Direct Recruitment or 
by deputation 


1 . 


Must have passed 7th Std Examination with Kannada 
as one of the subjects ; and 


2 . 


Must have under gone the training by Horticulture 
Department ofGovernment of Karnataka 


5987 


(xviii) for the category of post of " Kitchen Mate Karnataka Bhavan " at Sl.No.44 and entries relating thereto , the 

following shallbe substituted , namely : 


Sl. 


Category of Post 


Method of Recruitment 


Minimum Qualification 


No . 


44 


Kitchen Matey 


By Direct Recruitment 


For Direct Recruitment: 
1 . Must have passed 7th Std Examination with Kannada 

as one of the subjects ; 
2 . Must have not less than two years of experience in 

cooking of Western and Indian Style at Guest Houses 

recognized by Government; and 
3 . Must be able to prepare the food and read the Menu 

in Kannada and English languages . 


( xix ) 


for the category of post of "Room Boy /Bearers Karnataka Bhavan " at Sl. No .45 and entries relating thereto , 
the following shall be substituted , namely: 


Category of Post 


Method of Recruitment 


Minimum Qualification 


Νο . 


45 


By Direct Recruitment 


For Direct Recruitment: 


Room Boy / 
Bearers 


1 . 


Must have passed 7th Std Examination with 
Kannada as one of the subjects ; 


2 . 


must have experience of not less than two years as 
Room Boy / Bearer , in Hotels or Guest Houses 
recognized by the Government; and 


must be able to read and write Kannada Language 
and able to serve the guests . 


By Order and in the name of the Governor of Karnataka, 

Padmaraju 
Under Secretary to Govt . 

DPAR (PROTOCOL ) 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 26 HET 2003 , Bangalore , dated : 20 . 11. 2012 


In exercise of powers conferred by the second proviso to sub -section (2) of Section 3 of the Karnataka State 
Civil Services Act, 1978 (Karnataka Act No. 14 of 1990 ) the Government of Karnataka , hereby makes following 
amendments to the Notification - I No. DPAR 55 HET 1982, dated : 22.5 . 1986 , 


In the said notification for sub -heading “ B - Karnataka Bhavan " and entries relating thereunder the following 
shall be substituted, namely : 


“ B Karnataka Bhαναη " 


sl. 
No . 


Category of posts 


No . of 
posts 


Scale of pay 


Assistant Engineer 


1 . 
2 . 


Manager Karnataka Bhavan 


7 


| Rs. 22 ,800 . . . . .43 ,200 

Rs. 20 ,000 . . . . . 36 , 300 
Rs. 17 ,650 . . . . .32,000 
| Rs. 14 ,550 . . . . . 26 ,700 


Junior Engineer (Electrical) 


| 4 . 


Assistant Manager 


15 


5988 


si. 
No . 


Category of posts 


No . of 
posts 


Scale of pay 


Senior Driver 


Receptionist / Telephone operator 


Second Division Assistant (Protocol) 


Rs. 14 ,550 . . . . . 26 ,700 
Rs . 11,600 . . . . . 21, 000 
Rs. 11 ,600 . . . . . 21, 000 
Rs. 11,600. . . . .21,000 
| Rs. 11,600 . . . . .21,000 


Electrician cum Plumber 


9 . 


Senior Electrician 


1 
1 
i 
15 


10 . 


Senior Plumber 


Rs. 11,600 . . . . .21, 000 


11 . 


Driver 


12 . 


Cook Grade-I 


Rs. 11,600 . . . . .21,000 
| Rs. 11,600 . . . . .21,000 

Rs. 10 ,400. . . . . 16 ,400 


13 . 


Electrician 


3 


14 . 


Plumber 


3 


Rs . 10 ,400 . . . . . 16 ,400 


15 . 


Attenders 


Rs. 10 ,400. . . . . 16 ,400 


16 . 


Cook Grade -II 


Rs . 10 ,400 . . . . . 16 ,400 


17 . 


Kitchen Matey 


14 


Rs. 9 ,600 . . . . . 14 ,550 
| Rs. 9 ,600 . . . . . 14 ,550 


Peon / Watchmen / Group- D 


12 


18 . 
19 . 
20 . 


Gardner / Sweeper 


8 


Rs . 9 ,600 . . . . . 14 ,550 


Room Boy / Barers 


48 


Rs . 9 ,600 . . . . . 14 ,550 


Total 


190 


By Order and in the name of the Governor of Karnataka , 


Padmaraju 
Under Secretary to Govt. 

DPAR (PROTOCOL) 


ವಿಶೇಷ ಪತ್ರಿಕೆ 


ಭಾಗ - V-A ಬೆಂಗಳೂರು, ಶುಕ್ರವಾರ, ನವೆಂಬರ್ ೨೩ , ೨೦೧೨ ( ಮಾರ್ಗಶಿರ ೨ , ಶಕ ವರ್ಷ ೧೯೩೪) ನಂ . ೮೪೩ 


URBAN DEVELOPMENT SECRETARIAT 


NOTIFICATION 


No . UDD 433 MNJ 2012 , Bangalore , Dated : 23 . 11 .2012 


In exercise of the powers conferred by sub - clause (vi) of clause (bb ) of Section 2 of the Bangalore Development 
Authority , Act 1976 , (Karnataka Act - 12 of 1976 ), read with section 21 of the Karnataka General Clauses Act, 1899 
(Karnataka Act III of 1899 ) the Government of Karnataka hereby amends the notification No . HUD / 152 /MNJ / 90 , 
dated : 29.08 . 1990 as follows namely : 

In the said notification for item 1 the following shall be substituted namely : 


1. Liquified Petroleum Gas Godowns including Gas Management Centre /Gas Storage Centre / Natural 

Gas Storage and Associated Activities / S . V . Station . 


By Order and in the name of the Governor of Karnataka, 


S . Chandrappa 
Under Secretary to the Government 
Urban Development Department 


5989 


ವಿಶೇಷ ಪತ್ರಿಕೆ 
ಭಾಗ - V-A ಬೆಂಗಳೂರು, ಶುಕ್ರವಾರ, ನವೆಂಬರ್ ೨೩ , ೨೦೧೨ ( ಮಾರ್ಗಶಿರ ೨, ಶಕ ವರ್ಷ ೧೯೩೪ ನಂ . ೮೪೪ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ - I 


ಸಂಖ್ಯೆ: ಎಫ್‌ಡಿ 3 ಎಸ್ಆರ್‌ಎ 2012, ಬೆಂಗಳೂರು, ದಿನಾಂಕ : 23. 11 .2012 


ಕರ್ನಾಟಕ ಸರ್ಕಾರವು, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978 ( 1990ರ ಕರ್ನಾಟಕ ಅಧಿನಿಯಮ 14) ರ 8ನೇ 
ಪ್ರಕರಣದೊಂದಿಗೆ ಓದಲಾದ 3ನೇ ಪ್ರಕರಣದ (1) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸಿವಿಲ್ ಸೇವಾ 
ನಿಯಮಗಳಿಗೆ ಮತ್ತಷ್ಟು ತಿದ್ದುಪಡಿ ಮಾಡುವ ಸಲುವಾಗಿ ರಚಿಸಲು ಉದ್ದೇಶಿಸಿರುವ ಈ ಮುಂದಿನ ಕರಡು ನಿಯಮಗಳನ್ನು , ಸದರಿ ಅಧಿನಿಯಮದ 
3ನೇ ಪ್ರಕರಣದ ( 2) ನೇ ಉಪ ಪ್ರಕರಣದ ( ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ಇದರಿಂದ ಬಾಧಿತರಾಗುವ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ 
ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡು ನಿಯಮಗಳನ್ನು ಇವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಹದಿನೈದು ದಿನಗಳು 
ಮುಕ್ತಾಯಗೊಂಡ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚನೆ ನೀಡಲಾಗಿದೆ. 

ಸದರಿ ಕರಡು ನಿಯಮಗಳ ಸಂಬಂಧದಲ್ಲಿ, ಯಾವುದೇ ವ್ಯಕ್ತಿಯಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆಯನ್ನು 
ಅಥವಾ ಸಲಹೆಯನ್ನು ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯ ಮುಕ್ತಾಯಕ್ಕೆ ಮುಂಚೆ ರಾಜ್ಯ ಸರ್ಕಾರವು ಪರಿಗಣಿಸುವುದು . ಆಕ್ಷೇಪಣೆಗಳು ಮತ್ತು 
ಸಲಹೆಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ವಿಧಾನಸೌಧ, ಬೆಂಗಳೂರು-560 001 ಇವರಿಗೆ ಸಲ್ಲಿಸಬಹುದು. 


ಕರಡು ನಿಯಮಗಳು 


(1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವಾ ( . . . . .ತಿದ್ದುಪಡಿ) ನಿಯಮಗಳು 2012 


1 . ಶೀರ್ಷಿಕೆ ಮತ್ತು ಪ್ರಾರಂಭ 
ಎಂದು ಕರೆಯತಕ್ಕದ್ದು . 


( 2 ) ಇವು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2. 41 ಸಿ ನಿಯಮದ ತಿದ್ದುಪಡಿ: - ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳಲ್ಲಿ ( ಇಲ್ಲಿ ಇನ್ನು ಮುಂದೆ ಸದರಿ ನಿಯಮಗಳೆಂದು 
ಉಲ್ಲೇಖಿಸಲಾಗಿದೆ), 41 ಸಿ ನಿಯಮದ (v) ನೇ ಉಪಬಂಧದ ನಂತರ ಈ ಕೆಳಗಿನ ವಿವರಣೆಯನ್ನು ಸೇರಿಸತಕ್ಕದ್ದು ಎಂದರೆ. 


ವಿವರಣೆ: ಈ ಉಪಬಂಧದ ಸಲುವಾಗಿ ವೇತನದಲ್ಲಿ ಸರ್ಕಾರಿ ನೌಕರನು ಮಿಲಿಟರಿ ಸೇವೆಯಲ್ಲಿ ಅಂತಿಮವಾಗಿ ಪಡೆದ ಮೂಲವೇತನ, 
ಗ್ರೇಡ್ ಪೇ , ಎಕ್ಸ್ ಗ್ರೂಪ್ ಪೇ ( ಎಲ್ಲೆಲ್ಲಿ ಅನ್ವಯಿಸುವುದೋ ಅಲ್ಲಿ) ಯನ್ನು ಒಳಗೊಳ್ಳುವುದು. 

3, 112ನೇ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ 112ನೇ ನಿಯಮದ ಉಪ ನಿಯಮ (9)ರಲ್ಲಿನ “ಮತ್ತು 110ನೇಯ ನಿಯಮ ” 
ಎಂಬ ಪದಗಳು ಮತ್ತು ಅಂಕಿಗಳನ್ನು ಬಿಟ್ಟುಬಿಡತಕ್ಕದ್ದು. 

4. 118 - ಎ ರ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ 118- ಎ ರ ಉಪ ನಿಯಮ (2) ರ ಉಪಬಂಧ ( ಸಿ) ರ ನಂತರ ಈ ಕೆಳಗಿನ 
ವಿವರಣೆಯನ್ನು ಸೇರಿಸತಕ್ಕದ್ದು, ಎಂದರೆ 

ವಿವರಣೆ: ಸೇವೆಯಲ್ಲಿದ್ದಾಗಲೇ ಮರಣ ಹೊಂದಿದ ನೌಕರರ ಪ್ರಕರಣದಲ್ಲಿ ನಿವೃತ್ತಿ ಸಮಯದಲ್ಲಿ ಗರಿಷ್ಟ ನಗಧೀಕರಣ ಸೌಲಭ್ಯವನ್ನು 
ಪಾವತಿಸುವಲ್ಲಿ “ಕುಟುಂಬ ” ಎಂಬ ಪದವು, ನಿಯಮ 302(1) ರಲ್ಲಿ ವಿವರಿಸಿದ ಅರ್ಥವನ್ನೇ ಹೊಂದಿರತಕ್ಕದ್ದು. 

5, 152 - ಎ ನೇ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 152 -ಎ ನ್ನು ಬಿಟ್ಟುಬಿಡತಕ್ಕದ್ದು . 
6. 166ನೇ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 166 ನ್ನು ಬಿಟ್ಟುಬಿಡತಕ್ಕದ್ದು. 


7. 167ನೇ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 167 ನ್ನು ಬಿಟ್ಟುಬಿಡತಕ್ಕದ್ದು. 
8. 169ನೇ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 169ರಡಿಯ ಟಿಪ್ಪಣಿ 3 ನ್ನು ಬಿಟ್ಟುಬಿಡತಕ್ಕದ್ದು . 


9. 197ನೇ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 197ರಡಿಯ ವಿನಾಯತಿ 1 ಮತ್ತು ವಿನಾಯತಿ 2 ನ್ನು ಬಿಟ್ಟುಬಿಡತಕ್ಕದ್ದು. 


10. 224 - ಎ ರ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 224 - ಎ ರ ನಂತರ ಈ ಕೆಳಗಿನ ವಿವರಣೆಯನ್ನು ಸೇರಿಸತಕ್ಕದ್ದು, 
ಎಂದರೆ . 


5990 


ವಿವರಣೆ : ಈ ನಿಯಮದಡಿ “ತಾತ್ಕಾಲಿಕ ಸೇವೆಯೆಂದರೆ ” ತಾತ್ಕಾಲಿಕ ಹುದ್ದೆಯಲ್ಲಿ ಅಥವಾ ಸ್ಥಳೀಯ ಅಭ್ಯರ್ಥಿಯಾಗಿ ಅಥವಾ ಪರೀಕ್ಷಣಾ 
ಅವಧಿಯಲ್ಲಿ ಸಲ್ಲಿಸಿದ ಸೇವೆ ಎಂದು ಅರ್ಥ. 


11. 226ನೇ ನಿಯಮ ಮತ್ತು 227ನೇ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 226 ಮತ್ತು ನಿಯಮ 227 ನ್ನು ಬಿಟ್ಟುಬಿಡತಕ್ಕದ್ದು. 
_ 12 , 292 - ಸಿ ನೇ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 292 - ಸಿ ಗೆ ಬದಲಾಗಿ ಈ ಕೆಳಗಿನದನ್ನು ಪ್ರತಿಷ್ಠಾಪಿಸತಕ್ಕದ್ದು, 
ಎಂದರೆ . 


ನಿಯಮ 292 - ಸಿ. ವ್ಯಕ್ತಿಯು ಉಪದಾನ ಸ್ವೀಕರಿಸುವುದನ್ನು ನಿಷೇಧಿಸುವುದು.- (1) ಸರ್ಕಾರಿ ನೌಕರನು ಸೇವೆಯಲ್ಲಿರುವಾಗ ಅಥವಾ 
ನಿವೃತ್ತಿಯ ತರುವಾಯ ಮರಣ ಹೊಂದಿದ ಸಂದರ್ಭದಲ್ಲಿ ಈ ನಿಯಮಗಳ ರೀತ್ಯ ಉಪದಾನ ಪಡೆಯಲು ಅರ್ಹನಿರುವ ವ್ಯಕ್ತಿಯು, ಯಾವುದೇ ತೀವ್ರ 
ಅಪರಾಧದ ಆರೋಪಿಯಾದರೆ ಅಥವಾ ಅಂತಹ ಅಪರಾಧವನ್ನು ಮಾಡುವುದಕ್ಕೆ ದುಷ್ಟೇರಣೆ ನೀಡಿದ ಅಪರಾಧದ ಆರೋಪಿಯಾದರೆ, 
ಉಪದಾನವನ್ನು ಪಡೆಯಲು ಹಕ್ಕುಳ್ಳ ಕುಟುಂಬದ ಇತರ ಅರ್ಹ ಸದಸ್ಯ ಸೇರಿದಂತೆ ವ್ಯಕ್ತಿಯ ಕ್ಲಮ್‌ನ್ನು ಅವನ ವಿರುದ್ದ ಆರೋಪಿಸಲಾದ ಕ್ರಿಮಿನಲ್ 
ವ್ಯವಹರಣೆಗಳು ಮುಕ್ತಾಯವಾಗುವವರೆಗೆ ಅಮಾನತ್ತುಗೊಳಿಸತಕ್ಕದ್ದು. 

(2) ಮೇಲಿನ ಉಪಖಂಡ (1) ರಲ್ಲಿ ಉಲ್ಲೇಖಿಸಲಾದ ಕ್ರಿಮಿನಲ್ ವ್ಯವಹರಣೆಯು ಮುಕ್ತಾಯವಾದ ನಂತರ ಸಂಬಂಧಪಟ್ಟ ವ್ಯಕ್ತಿಯು, 
( ಎ) ಯಾವುದೇ ತೀವ್ರ ಅಪರಾಧ ಮಾಡಿದ್ದು ಸಿದ್ದವಾದರೆ ಅಥವಾ ಅಂತಹ ಅಪರಾಧವನ್ನು ಮಾಡುವುದಕ್ಕೆ ದುಷ್ಟೇರಣೆ ನೀಡಿರುವನೆಂದು 
ಅಪರಾಧ ಸಿದ್ಧವಾದರೆ , ಅಂತಹ ವ್ಯಕ್ತಿಯನ್ನು ಉಪದಾನ ಪಡೆಯುವುದರಿಂದ ಅನರ್ಹಗೊಳಿಸತಕ್ಕದ್ದು ಮತ್ತು ಅಂತಹ ಪಾಲನ್ನು ಕುಟುಂಬದ ಇತರ 
ಅರ್ಹ ಸದಸ್ಯ ಅಥವಾ ಸದಸ್ಯರಿಗೆ ಸಂದಾಯ ಮಾಡತಕ್ಕದ್ದು . 

( ಬಿ) ಯಾವುದೇ ತೀವ್ರ ಅಪರಾಧದ ಆರೋಪದಿಂದ ಅಥವಾ ಅಪರಾಧವನ್ನು ಮಾಡುವುದಕ್ಕೆ ದುಪ್ರೇರಣೆ ನೀಡಿದ ಆರೋಪದಿಂದ ಮುಕ್ತನಾದರೆ 
ಉಪದಾನವನ್ನು ಅಂತಹ ವ್ಯಕ್ತಿಗೆ ಸಂದಾಯ ಮಾಡತಕ್ಕದ್ದು . 

13, 439ನೇ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 439ರಡಿಯ ಟಿಪ್ಪಣಿ 3 ರಲ್ಲಿ “ ಅವನನ್ನು ಹಾಗೆ ಬಿಡುಗಡೆ ಮಾಡದಿದ್ದರೆ, 
110ನೇ ನಿಯಮದ ಮೊದಲನೆಯ ಪರಂತುಕದ ಮೇರೆಗೆ ಅನುಮತಿಸಲ್ಪಡಬಹುದಾದಷ್ಟರ ಮಟ್ಟಿಗೆ ಸರ್ಕಾರಿ ಸೇವೆಯ ಹಿತದೃಷ್ಟಿಯಿಂದ ರಜೆಯನ್ನು 
ನಿರಾಕರಿಸಬೇಕು” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 

14, 446ನೇ ನಿಯಮದ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 446ರ ಟಿಪ್ಪಣಿ-9ರಡಿ ಉಪಬಂಧ( ಸಿ) ಪರಂತುಕದಲ್ಲಿ “ ಇನ್ನೂ ಒಂದು 
ವರ್ಷದವರೆಗೆ ” ಎಂಬ ಪದಗಳಿಗೆ ಬದಲಾಗಿ “ ಇನ್ನೂ ಮೂರು ವರ್ಷದವರೆಗೆ ” ಎಂಬ ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು. 


_ 15 , 569ನೇ ನಿಯಮದ ತಿದ್ದುಪಡಿ: - ಸದರಿ ನಿಯಮಗಳ ನಿಯಮ 569ರ ಉಪಬಂಧ ( ಸಿ) ಗೆ ಬದಲಾಗಿ ಈ ಕೆಳಕಂಡದನ್ನು ಪ್ರತಿಷ್ಠಾಪಿಸತಕ್ಕದ್ದು. 
ಎಂದರೆ. 


“(ಸಿ) ಸರ್ಕಾರಿ ಸೇವೆಯಲ್ಲಿಲ್ಲದ ವ್ಯಕ್ತಿಗಳ ಸಂದರ್ಭದಲ್ಲಿ ಹೋಗಿಬರುವ ಪ್ರತಿ ಪ್ರಯಾಣಕ್ಕೂ ರೈಲಿನಲ್ಲಿ ಎ.ಸಿ. ತ್ರಿ ಟೈಯರ್/ಎ.ಸಿ. ಚೇರ್ ಕಾರ್ 
ಮತ್ತು ಬಸ್ಸುಗಳ ದರವನ್ನು ರಾಜಹಂಸ/ಸೆಮಿ ಡಿಲಕ್ಸ್ ದರಗಳಿಗೆ ಮೀರದಂತೆ ಬಸ್ಸು ದರವನ್ನು ಹಾಗೂ ರಾಜ್ಯದ ಒಳಗಡೆ, ಇತರ ನಗರಗಳಲ್ಲಿ ತಂಗಿದ 
ಪ್ರತಿ ದಿನಕ್ಕೆ ರೂ .100/- ಗಳನ್ನು ಮೀರದಂತೆ ದಿನಭತ್ಯೆ ”. 


16 . ಪ್ರಪತ್ರ 11 ರ ತಿದ್ದುಪಡಿ:- (1) ಸದರಿ ನಿಯಮಗಳ ಪ್ರಪತ್ರ 11 ರ ಉಪಬಂಧ (iii) ನ್ನು ಬಿಟ್ಟುಬಿಡತಕ್ಕದ್ದು. 


( 2) ಸದರಿ ನಿಯಮಗಳ ಪ್ರಪತ್ರ 11 ರ ಅಡಕಗಳ ಪಟ್ಟಿಯ ಕ್ರಮಸಂಖ್ಯೆ 4 ಮತ್ತು 1 ನ್ನು ಬಿಟ್ಟುಬಿಡತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆಲಿಸ್ ಗೊನ್ಸಾಲ್ವಿಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಸೇವೆಗಳು - 1) 


5991 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ - II 


ಸಂಖ್ಯೆ : ಎಫ್ಡಿ 3 ಎಸ್ ಆರ್ ಎ 2012 , ಬೆಂಗಳೂರು, ದಿನಾಂಕ : 23.11.2012 


ಕರ್ನಾಟಕ ಸರ್ಕಾರವು, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978 (1990ರ ಕರ್ನಾಟಕ ಅಧಿನಿಯಮ 14 ) ರ 8ನೇ 
ಪ್ರಕರಣದೊಂದಿಗೆ ಓದಲಾದ 3ನೇ ಪ್ರಕರಣದ (1) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರಿ ನೌಕರರ 
(ಕುಟುಂಬ ನಿವೃತ್ತಿ ವೇತನ) ನಿಯಮಗಳು 2002ಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡುವ ಸಲುವಾಗಿ ರಚಿಸಲು ಉದ್ದೇಶಿಸಿರುವ ಈ ಮುಂದಿನ ಕರಡು 
ನಿಯಮಗಳನ್ನು , ಸದರಿ ಅಧಿನಿಯಮದ 3ನೇ ಪ್ರಕರಣದ (2) ನೇ ಉಪ ಪ್ರಕರಣದ ( ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ಇದರಿಂದ 
ಬಾಧಿತರಾಗುವ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡು ನಿಯಮಗಳನ್ನು ಇವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ದಿನಾಂಕದಿಂದ ಹದಿನೈದು ದಿನಗಳು ಮುಕ್ತಾಯಗೊಂಡ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚನೆ ನೀಡಲಾಗಿದೆ. 

ಸದರಿ ಕರಡು ನಿಯಮಗಳ ಸಂಬಂಧದಲ್ಲಿ, ಯಾವುದೇ ವ್ಯಕ್ತಿಯಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆಯನ್ನು 
ಅಥವಾ ಸಲಹೆಯನ್ನು ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯ ಮುಕ್ತಾಯಕ್ಕೆ ಮುಂಚೆ ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆಗಳು ಮತ್ತು 
ಸಲಹೆಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ವಿಧಾನಸೌಧ, ಬೆಂಗಳೂರು- 560 001 ಇವರಿಗೆ ಸಲ್ಲಿಸಬಹುದು. 


ಕರಡು ನಿಯಮಗಳು 


1. ಶೀರ್ಷಿಕೆ ಮತ್ತು ಪ್ರಾರಂಭ. - (1) ಈ ನಿಯಮಗಳನ್ನು , ಕರ್ನಾಟಕ ಸರ್ಕಾರಿ ನೌಕರರ (ಕುಟುಂಬ ನಿವೃತ್ತಿ ವೇತನ) 
(- - ತಿದ್ದುಪಡಿ) ನಿಯಮಗಳು, 2012 ಎಂದು ಕರೆಯತಕ್ಕದ್ದು. 


(2 ) ಇವು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2. ನಮೂನೆ- ಬಿ ಯ ಅನುಬಂಧಕ್ಕೆ ತಿದ್ದುಪಡಿ.- ಕರ್ನಾಟಕ ಸರ್ಕಾರಿ ನೌಕರರ (ಕುಟುಂಬ ನಿವೃತ್ತಿ ವೇತನ) ನಿಯಮಗಳು 2002ರ, 
ನಮೂನೆ- ಬಿ ಯ ಅನುಬಂಧದ ಕ್ರಮಸಂಖ್ಯೆ 9 (6) ಕ್ಕೆ ಬದಲಾಗಿ ಈ ಕೆಳಕಂಡದನ್ನು ಪ್ರತಿಸ್ಥಾಪಿಸತಕ್ಕದ್ದು , ಎಂದರೆ 

“ಸಹಜ ಪೋಷಕರು ಜೀವಂತವಿರದಿದ್ದ ಸಂದರ್ಭದಲ್ಲಿ ಅಪ್ರಾಪ್ತ ವಯಸ್ಕ ಮಕ್ಕಳಿಗೆ ಕುಟುಂಬ ನಿವೃತ್ತಿ ವೇತನವು 
ಅಂಗೀಕಾರಾರ್ಹವಾಗಿರುವಲ್ಲಿ The National Trust for Welfare of persons with Autism , Cerebral Palsy , Mental Retardation and 
Multiple Disabilities Act, 1999 (Central Act 44 of 1999 ) ರಡಿಯಲ್ಲಿನ ಪ್ರಕರಣಗಳಲ್ಲಿ ಲೋಕಲ್ ಲೆವೆಲ್ ಕಮಿಟಿಯು ನೀಡುವ ಮತ್ತು 
ಇನ್ನಿತರ ಪ್ರಕರಣಗಳಲ್ಲಿ ಅಧಿಕೃತ ನ್ಯಾಯಾಲಯವು Guardians and Wards Act 1890 ರಡಿಯಲ್ಲಿ ನೀಡುವ ಪೋಷಕ ಪ್ರಮಾಣ ಪತ್ರ ”. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆಲಿಸ್ ಗೊನ್ಸಾಲ್ವಿಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಸೇವೆಗಳು - 1) 


FINANCE SECRETARIAT 


NOTIFICATION - I 


No. FD 03 SRA 2012, Bangalore, Dt : 23 .11 . 2012 


The draft of the following rules further to amend the Karnataka Civil Services Rules , which the Government of 
Karnataka proposes to make in exercise of the powers conferred by sub -section (1) of Section 3 read with section 8 of 
the Karnataka State Civil Services Act 1978 (Karnataka Act 14 of 1990 ) is hereby published as required by clause (a) of 
sub -section (2) of section 3 of the said Act, for the information of all the persons likely to be affected thereby and notice 
is hereby given that the said draft will be taken into consideration after fifteen days from the date of its publication in 
the Official Gazette . 


Any objection or suggestion which may be received by the State Government from any person with respect to 
the said draft , before the expiry of the period specified above will be considered by the State Government. Objections 


5992 


and suggestions may be addressed to the Additional Chief Secretary to Government, Finance Department, Vidhana 
Soudha , Bangalore -560 001. 


DRAFT RULES 


These 


rules may be 


called 


the Karnataka 


Civil 


Services 


1 . Title and commencement.- (1) 
L - - - - Amendment) Rules, 2012 . 


(2) 


They shall come into force from the date of their publication in the Official Gazette . 


2 . Amendment of Rule 41-C :- In the Karnataka Civil Services Rules (hereinafter referred to as the said rules) 
after Rule 41 - C , after clause (v) the following explanation shall be inserted , namely : 


" Explanation :- For the purpose of this clause pay includes, basic pay Grade pay , Ex -Group pay (wherever 
applicable) last drawn by the Government Servant in the Military Service. 


3. Amendment of Rule 112 :- In Rule 112 of said rules, in sub rule (9 ), the words and figures ‘and Rule 110 
shall be omitted . 


4 . Amendment of Rule 118 -A :- In Rule 118 -A of the said rules, in sub -rule (2), after clauseſc ), the following 
explanation shall be inserted , namely : 


"Explanation :- For the purpose of payment of terminal leave benefit in case of death while in service , the 
word “ family ” shall have the samemeaning as defined in Rule 302 (i)”. 


5 . Amendment of Rule 152-A :- Rule 152 - A of the said rules, shall be omitted . 


6 . Amendment of Rule 166 :- Rule 166 of the said rules , shall be omitted . 


7 . Amendment of Rule 167:- Rule 167 of the said rules , shall be omitted . 


8 . Amendment of Rule 169:- In Rule 169 of the said rules , Note - 3 shall be omitted , 


9 . Amendment of Rule 197 :- In Rule 197 of the said rules , Exception - 1 and Exception -2 , shall be omitted . 


10 . Amendment of Rule 224 -A :- In Rule 224 - A of the said rules, the following Explanation shall be inserted , 
namely: 


“ Explanation :- For the purpose of this rule “ Temporary Service” means , the service rendered in any 
temporary post or as local candidate or service rendered on probation ” 


11. Omission of Rule 226 and 227:- Rule 226 and 227 of the said rules , shall be omitted . 


12 . Amendment of Rule 292 - C :- For rule 292 - C of the said rules, the following shall be substituted , namely : 


“ Rule 292 -C . Debarring a person from receiving gratuity :- ( 1). If a person , who in the event of death of 
the Government Servant, while in service or after retirement, is eligible to receive gratuity under these rules , is charged 
with the serious crime or for abetting in the commission of such a crime, the claim of such a person including other 
eligible member or members of the family to receive the gratuity , shall remain suspended till the conclusion of the 
criminal proceedings instituted against him . 


(2 ) If , on conclusion of the criminal proceedings referred to in clause (1) above , the person concerned : 


(a ) is convicted for the " serious crime” or abetting in the commission of such a crime, such a person shall be 
debarred from receiving gratuity , which shall be payable to the other eligible member or members of the family . 


(b ) is acquitted of the charge of the serious crime, the gratuity shall be payable to such a person ”. 


13 . Amendment of Rule 439:- In Rule 439 of the said rules , in Note -3 , the words “ If he is not so released , the 
leave should be refused in the interest of public service to the extent admissible under the first proviso to rule 110 ” 
shall be omitted . 


5993 


14 . Amendment of Rule 446 :- In Rule 446 of the said rules , in clause (c ) of Note 9 , in proviso , for the words “not 
more than one year” the words “ notmore than three years ” shall be substituted . 


15 . Amendment of Rule 569:- In Rule 569 of the said rules , for clause (c ) the following shall be substituted , 
namely : 


" (c) In the case of persons not in Government Service , Railway fare of AC 3 tier / AC Chair Car and Bus fare not 
exceeding the rates fixed for Rajhamsa /Semi Delux types of buses for to and fro journeys and Daily Allowance not 
exceeding Rupees One Hundred per day, for the days of halts within the State” . 


16 . Amendment to Form 11:- In form 11 of the said rules, 


( 1) Clause (iii) shall be omitted . 


(2 ) In the heading “ List of ENCLOSURES ” , the entries relating to serial Number 4 and 7 shall be omitted . 


By Order and in the name of the Governor of Karnataka , 


ALICE GONSALVES 
Under Secretary to Government, 

Finance Dept. (Services - 1 ) 


FINANCE SECRETARIAT 


NOTIFICATION - II 


No . FD 03 SRA 2012 , Bangalore , Dt: 23 . 11. 2012 


The draft of the following rules further to amend the Karnataka Government Servants (Family Pension ) Rules , 
2002 which the Government of Karnataka proposes to make in exercise of the powers conferred by sub - section ( 1) of 
Section 3 read with section 8 of the Karnataka State Civil Services Act 1978 (Karnataka Act 14 of 1990 ) is hereby 
published as required by clause (a ) of sub - section (2 ) of section 3 of the said Act , for the information of all the persons 
likely to be affected thereby and notice is hereby given that the said draft will be taken into consideration after fifteen 
days from the date of its publication in the Official Gazette . 


Any objection or suggestion which may be received by the State Government from any person with respect to 
the said draft, before the expiry of the period specified above will be considered by the State Government. Objections 
and suggestions may be addressed to the Additional Chief Secretary to Government, Finance Department, Vidhana 
Soudha, Bangalore -560 001. 


DRAFT RULES 


1 . Title and commencement.- ( 1) These rules may be called the Karnataka Government Servants (Family 
Pension ) ( - _ - _ Amendment) Rules , 2012 . 


(2 ) They shall come into force from the date of their publication in the Official Gazette . 


2 . Amendment of Annexure to Form - B :- In the Karnataka Government servants (Family Pension ) Rules , 2002 
for the entries at Sl. No. 9 (6 ) of Annexure to Form - B , the following entries shall be substituted , namely : 


“ 9 (6 ) Guardianship Certificate issued by the Local Level Committee, in cases covered under the National Trust for 
Welfare of persons with Autism , Cerebral Palsy , Mental Retardation and Multiple Disabilities Act, 1999 (Central Act 44 
of 1999 ) and by the Competent court in respect of other cases covered under Guardians and Wards Act 1890 , where 
pension is admissible to the minor children in case natural guardians are not alive ". 


By Order and in the name of the Governor of Karnataka , 


ALICE GONSALVES 
Under Secretary to Government, 

Finance Dept. (Services - 1). 


5994 


ವಿಶೇಷ ಪತ್ರಿಕೆ 
ಭಾಗ - II ಬೆಂಗಳೂರು, ಶನಿವಾರ, ನವೆಂಬರ್ ೨೪ , ೨೦೧೨ ( ಮಾರ್ಗಶಿರ ೩ , ಶಕ ವರ್ಷ ೧೯೩೪) ನಂ . ೮೪೫ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ: ಚುನಾ / ಗ್ರಾಪಂ( ಅ. ಉ . ಮೀ ) ಸಿಆ‌ :01 /12 - 13, ಬೆಂಗಳೂರು ದಿನಾಂಕ : 22 - 11 - 2012 
ಕರ್ನಾಟಕ ಪಂಚಾಯತ್ ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ/ಉಪಾಧ್ಯಕ್ಷರ ಚುನಾವಣೆ ] ನಿಯಮಗಳು 1995 ರ ನಿಯಮ 3 ರಡಿ 
ದತ್ತವಾಗಿರುವ ಅಧಿಕಾರದ ಮೇರೆಗೆ ಬೆಂಗಳೂರು ಜಿಲ್ಲೆ ಜಿಲ್ಲಾಧಿಕಾರಿ ಡಾ|| ಜಿ. ಸಿ. ಪ್ರಕಾಶ್, ಭಾ . ಆ. ಸೇ ., ಆದ ನಾನು ಬೆಂಗಳೂರು ಜಿಲ್ಲೆ , ಬೆಂಗಳೂರು 
ಉತ್ತರ / ಉತ್ತರ (ಅಪರ) ತಾಲ್ಲೂಕು, ವ್ಯಾಪ್ತಿಯಲ್ಲಿ ಬರುವ ಕಾಲಂ [3] ರಲ್ಲಿ ನಮೂದಿಸಿರುವ ಗ್ರಾಮ ಪಂಚಾಯಿತಿಗಳಿಗೆ 2010 ರ ಎರಡನೇ ಅವಧಿಗೆ 
ಅಧ್ಯಕ್ಷರ /ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲು ಕಾಲಂ [ 2] ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಗೊತ್ತುಪಡಿಸಿದ ಅಧಿಕಾರಿಗಳೆಂದು ನೇಮಕ 
ಮಾಡಿ ಆದೇಶಿಸಿದೆ. 

2010ನೇ ಸಾಲಿನ 2ನೇ ಅವಧಿಗೆ 
ಎರಡನೇ ಅವಧಿಗೆ ಚುನಾವಣೆ ಸಭೆ ನಡೆಸಲು ನೇಮಕ 

ಗ್ರಾಮ ಪಂಚಾಯಿತಿ ಹೆಸರು 
ಮಾಡಿರುವ ಗೊತ್ತುಪಡಿಸಿದ ಅಧಿಕಾರಿಗಳು ಶ್ರೀಯುತರು 

ಅಧ್ಯಕ್ಷ / ಉಪಾಧ್ಯಕ್ಷರು 
ಅಧಿಕಾರಕ್ಕೆ ಬರುವ ದಿನಾಂಕ 


೫) 


ಕಾರ್ಯನಿರ್ವಹಣಾಧಿಕಾರಿಗಳು 
ಬೆಂಗಳೂರು ಉತ್ತರ ತಾಲ್ಲೂಕು ಪಂಚಾಯಿತಿ, 
ಬೆಂಗಳೂರು. [ ಯಲಹಂಕ ] 


22 - 12 - 2012 
24 - 12 - 2012 
26 - 12 - 2012 
28 - 12 - 2012 
22 - 12 - 2012 
24 - 12 - 2012 
26 - 12 -2012 


ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, 
ಬೆಂಗಳೂರು ಉತ್ತರ ತಾಲ್ಲೂಕು, 
ಬೆಂಗಳೂರು. 
ವಿಶೇಷ ತಹಶೀಲ್ದಾರ್‌, 
ಬೆಂಗಳೂರು ಉತ್ತರ [ ಅಪರ]ತಾಲ್ಲೂಕು, 
ಬೆಂಗಳೂರು. 


22 - 12 - 2012 
24 - 12 - 2012 
26 - 12 - 2012 
28 - 12 - 2012 
22 - 12 - 2012 
24 - 12 - 2012 
26 - 12 - 2012 
30 - 12 - 2012 


ವಿಶೇಷ ತಹಶೀಲ್ದಾರ್‌, 
ಬೆಂಗಳೂರು ಉತ್ತರ ತಾಲ್ಲೂಕು, 
ಬೆಂಗಳೂರು. 


1. ಮಾಚೋಹಳ್ಳಿ 
2. ಹೆಸರುಘಟ್ಟ 
3. ಬೆಟ್ಟಹಲಸೂರು 
4 ಹುಣಸಮಾರನಹಳ್ಳಿ 
5. ಹುರಳಿಚಿಕ್ಕನಹಳ್ಳಿ 

ಬಾಗಲೂರು 

ಮಾರೇನಹಳ್ಳಿ 
8. ಚಿಕ್ಕಜಾಲ 
9. ದೊಡ್ಡಜಾಲ 
10. ಬಂಡಿಕೊಡಿಗೇಹಳ್ಳಿ 
11. ಸೊಣ್ಣಪ್ಪನಹಳ್ಳಿ 
12. ಕಿತ್ತನಹಳ್ಳಿ 
13 . ಸೊಂಡೆಕೊಪ್ಪ 
14 . ಕೊಡಿಗೇಹಳ್ಳಿ 
15 . ಮಾದನಾಯಕನಹಳ್ಳಿ 
16 . ಕಸಘಟ್ಟಪುರ 
17. ಶಿವಕೋಟೆ 
18. ಸೋಮಶೆಟ್ಟಿಹಳ್ಳಿ 
19. ಸೊಥೇನಹಳ್ಳಿ 
20. ಸಿಂಗನಾಯಕನಹಳ್ಳಿ 
21. ವಡೇರಹಳ್ಳಿ 
22 . ಚಿಕ್ಕಬಾಣಾವರ 
23. ಅರಕೆರೆ 
24 . ಹುಸ್ಕೂರು 
25. ರಾಜಾನುಕುಂಟೆ 
26 . ಘಂಟಿಗಾನಹಳ್ಳಿ 
27, ಗೋಪಾಲಪುರ 
28. ಆಲೂರು 
29 . ಮಾದಾವರ 
30. ದಾಸನಪುರ 


ಕೃಷಿ ಅಧಿಕಾರಿ , ಸಹಾಯಕ ನಿರ್ದೇಶಕರ ಕಛೇರಿ, 
ಜಕ್ಕೂರು ವಿಮಾನ ನಿಲ್ದಾಣದ ಎದುರು, 
ಯಶೋಧನಗರ, ಜಕ್ಕೂರು, 
ಯಲಹಂಕ, ಬೆಂಗಳೂರು. 
ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು, ಯಲಹಂಕ, 
ಬೆಂಗಳೂರು. 


22 - 12 - 2012 
24 - 12 - 2012 
26 - 12 - 2012 
30 - 12 - 2012 


ಸಹಾಯಕ ನಿಬಂಧಕರು, 
ವಲಯ - 01, ಸಹಕಾರ ಸಂಘಗಳ ಇಲಾಖೆ, 
ಬೆಂಗಳೂರು. 
ಹಿರಿಯ ಸಹಾಯಕ 
ತೋಟಗಾರಿಕೆ ನಿರ್ದೇಶಕರು, 
ಬೆಂಗಳೂರು ಉತ್ತರ ತಾಲ್ಲೂಕು. 


22 - 12 - 2012 
24 - 12 - 2012 
29 - 12 - 2012 
30 -12 - 2012 
24 - 12 - 2012 
29 - 12 - 2012 
30 - 12 - 2012 
22 - 12 - 2012 
24 - 12 - 2012 
29 - 12 - 2012 
30 - 12 - 2012 


5995 


ಕಾಲಂ [ 3] ರಲ್ಲಿ ನಮೂದಿಸಿರುವ ಗ್ರಾಮ ಪಂಚಾಯಿತಿಗಳಿಗೆ ಈ ಪ್ರಾಧಿಕಾರದಿಂದ ಹೊರಡಿಸಿರುವ ಅಧ್ಯಕ್ಷರ / ಉಪಾಧ್ಯಕ್ಷರ ಮೀಸಲಾತಿ 
ಅಧಿಸೂಚನೆ ಸಂಖ್ಯೆ: ಚುನಾ/ ಗ್ರಾ. ಪಂ /[ ಅ.ಉ . ಮೀ ] ಸಿಆರ್‌- 01 / 2 -13, ದಿನಾಂಕ: 10.10 .2012 ರಲ್ಲಿ ನಿಗದಿಪಡಿಸಲಾಗಿರುವ ಅಧಿಸೂಚಿತ 
ಪ್ರತಿಯನ್ನು ಲಗತ್ತಿಟ್ಟಿದೆ. ಅದರಂತೆ 2010 ರ ಎರಡನೇ ಅವಧಿಗೆ ಅಧ್ಯಕ್ಷರ / ಉಪಾಧ್ಯಕ್ಷರ ಚುನಾವಣೆಯನ್ನು ಕರ್ನಾಟಕ ಪಂಚಾಯತ್ 
ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ/ಉಪಾಧ್ಯಕ್ಷರ ಚುನಾವಣೆ] ನಿಯಮಗಳು 1995 ರ ಅನ್ವಯ , ಕಾಲಂ [4] ರಲ್ಲಿ ನಮೂದಿಸಿರುವ 
ದಿನಾಂಕಗಳಿಗೆ ಕನಿಷ್ಠ 3 ದಿನಗಳ ಮೊದಲು ಚುನಾವಣೆಯನ್ನು ನಡೆಸಲು ಸೂಚಿಸಿದೆ. 


ಚುನಾವಣೆ ನಡೆಸಲು ಗೊತ್ತುಪಡಿಸಿರುವ ಅಧಿಕಾರಿಗಳು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಹಾಗೂ ಕರ್ನಾಟಕ 
ಪಂಚಾಯತ್ ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ / ಉಪಾಧ್ಯಕ್ಷರ ಚುನಾವಣೆ] ನಿಯಮಗಳು 1995 ರಡಿಯಲ್ಲಿ ಸಭೆಯ ದಿನಾಂಕ ಮತ್ತು 
ಸ್ಥಳ ಗೊತ್ತುಪಡಿಸಿ ಆಯ್ಕೆಯಾದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಚುನಾವಣೆ ಸಭೆ ನಡೆಸುವ ಬಗ್ಗೆ 7 [ಏಳು] ದಿನಗಳ 
ಮೊದಲೇ ನೋಟೀಸನ್ನು ಮುದ್ದಾಂ ಹಾಗೂ ನೋಂದಣಿ ಅಂಚೆ ಮೂಲಕ ರವಾನಿಸಿ, ಸ್ವೀಕೃತಿಯನ್ನು ಪಡೆದು ಸಭೆ ನಡೆಸಿ , ಆಯ್ಕೆಯಾದ 
ಅಧ್ಯಕ್ಷ / ಉಪಾಧ್ಯಕ್ಷರುಗಳ ಪಟ್ಟಿಯನ್ನು ನಡಾವಳಿ ಪ್ರತಿಯೊಂದಿಗೆ ಈ ಪ್ರಾಧಿಕಾರಕ್ಕೆ ಕೂಡಲೇ ಸಲ್ಲಿಸತಕ್ಕದ್ದು. 


ಗೊತ್ತುಪಡಿಸಿದ ಅಧಿಕಾರಿಗಳು ಮೇಲ್ಕಂಡ ಈ ಚುನಾವಣೆ ನಡೆದ ನಂತರ ಕಾರಣಾಂತರಗಳಿಂದ ಮುಂದೆ ಖಾಲಿಯಾಗುವ ಅಧ್ಯಕ್ಷರ | 
ಉಪಾಧ್ಯಕ್ಷರ ಸ್ಥಾನಗಳು ಖಾಲಿಯಾಗಿದೆ ಎಂದು ಸಂಬಂಧಪಟ್ಟ ಪ್ರಾಧಿಕಾರ ಘೋಷಿಸಿ ಆದೇಶ ಹೊರಡಿಸಿದಲ್ಲಿ, ಸದರಿ ಪಂಚಾಯಿತಿಗಳಿಗೆ 
ಗೊತ್ತುಪಡಿಸಿದ ಅಧಿಕಾರಿಗಳು ಚುನಾವಣೆಯನ್ನು ನಡೆಸಲು ಕ್ರಮಕೈಗೊಳ್ಳಲು ಆದೇಶಿಸಿದೆ. ಇದು ನಿರಂತರವಾದ ಪ್ರಕ್ರಿಯೆಯಾಗಿರುವುದರಿಂದ 
ಈ ಆದೇಶವು ಮುಂದಿನ ಆದೇಶವಾಗುವವರೆಗೂ ಜಾರಿಯಲ್ಲಿರುತ್ತದೆ. 


ಡಾ|| ಜಿ. ಸಿ. ಪ್ರಕಾಶ್ 

ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ವಿಶೇಷ ಪತ್ರಿಕೆ 
ಭಾಗ - III | ಬೆಂಗಳೂರು, ಶನಿವಾರ, ನವೆಂಬರ್ ೨೪, ೨೦೧೨ ( ಮಾರ್ಗಶಿರ ೩ , ಶಕ ವರ್ಷ ೧೯೩೪) | ನಂ . ೮೪೬ 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ , ಬೆಂಗಳೂರು 


ಅಧಿಸೂಚನೆ 


ಚುನಾ /ಗ್ರಾಪಂ( ಅ. ಉ . ಮೀ ) ಸಿಆ‌ :01 /12 - 13 , ಬೆಂಗಳೂರು ದಿನಾಂಕ: 22 - 11 - 2012 


ಕರ್ನಾಟಕ ಪಂಚಾಯತ್ ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ / ಉಪಾಧ್ಯಕ್ಷರ ಚುನಾವಣೆ] ನಿಯಮಗಳು 1995 ರ ನಿಯಮ 3 ರಡಿ 


ದತ್ತವಾಗಿರುವ ಅಧಿಕಾರದ ಮೇರೆಗೆ ಬೆಂಗಳೂರು ಜಿಲ್ಲೆ ಜಿಲ್ಲಾಧಿಕಾರಿ ಡಾ|| ಜಿ. ಸಿ. ಪ್ರಕಾಶ್ , ಭಾ . ಆ . ಸೇ ., ಆದ ನಾನು ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ದಕ್ಷಿಣ ತಾಲ್ಲೂಕು, ವ್ಯಾಪ್ತಿಯಲ್ಲಿ ಬರುವ ಕಾಲಂ [3] ರಲ್ಲಿ ನಮೂದಿಸಿರುವ ಗ್ರಾಮ ಪಂಚಾಯಿತಿಗಳಿಗೆ 2010 ರ ಎರಡನೇ ಅವಧಿಗೆ 
ಅಧ್ಯಕ್ಷರ/ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲು ಕಾಲಂ [2] ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಗೊತ್ತುಪಡಿಸಿದ ಅಧಿಕಾರಿಗಳೆಂದು ನೇಮಕ 
ಮಾಡಿ ಆದೇಶಿಸಿದೆ. 


೫) 


ಎರಡನೇ ಅವಧಿಗೆ ಚುನಾವಣೆ ಸಭೆ ನಡೆಸಲು ನೇಮಕ 
ಮಾಡಿರುವ ಗೊತ್ತುಪಡಿಸಿದ ಅಧಿಕಾರಿಗಳು ಶ್ರೀಯುತರು 


ಗ್ರಾಮ ಪಂಚಾಯಿತಿ ಹೆಸರು 


2010ನೇ ಸಾಲಿನ 2ನೇ ಅವಧಿಗೆ 

ಅಧ್ಯಕ್ಷ / ಉಪಾಧ್ಯಕ್ಷರು 
ಅಧಿಕಾರಕ್ಕೆ ಬರುವ ದಿನಾಂಕ 


| 


2 


1 . 


22 - 12 - 2012 


| ಸಮಾಜ ಕಲ್ಯಾಣಾಧಿಕಾರಿಗಳು , 
ಸಮಾಜ ಕಲ್ಯಾಣ ಇಲಾಖೆ, 
ಬೆಂಗಳೂರು ದಕ್ಷಿಣ ತಾಲ್ಲೂಕು. 


1. ಹೆಚ್. ಗೊಲ್ಲಹಳ್ಳಿ 
2. ಅಗರ 
- ಕುಂಬಳಗೋಡು 


24 - 12 - 2012 


26 - 12 - 2012 


5996 


8(વા 


ಎರಡನೇ ಅವಧಿಗೆ ಚುನಾವಣೆ ಸಭೆ ನಡೆಸಲು ನೇಮಕ 
ಮಾಡಿರುವ ಗೊತ್ತುಪಡಿಸಿದ ಅಧಿಕಾರಿಗಳು ಶ್ರೀಯುತರು 


ಗ್ರಾಮ ಪಂಚಾಯಿತಿ ಹೆಸರು 


2010ನೇ ಸಾಲಿನ 2ನೇ ಅವಧಿಗೆ 

ಅಧ್ಯಕ್ಷ / ಉಪಾಧ್ಯಕ್ಷರು 
ಅಧಿಕಾರಕ್ಕೆ ಬರುವ ದಿನಾಂಕ 


ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು , ಬೆಂಗಳೂರು 
ದಕ್ಷಿಣ ತಾಲ್ಲೂಕು, 
ಕರಿಯಪ್ಪ ರಸ್ತೆ, ಬನಶಂಕರಿ, ಬೆಂಗಳೂರು. 


4. ಕೋನಪ್ಪ ಅಗ್ರಹಾರ 
5. ದೊಡ್ಡತೋಗೂರು 


22 - 12 - 2012 
24 - 12 - 2012 


ಕಾರ್ಯನಿರ್ವಾಹಣಾಧಿಕಾರಿಗಳು , 
ಬೆಂಗಳೂರು ದಕ್ಷಿಣ ತಾಲ್ಲೂಕು ಪಂಚಾಯಿತಿ 
ಕರಿಯಪ್ಪ ರಸ್ತೆ, ಬನಶಂಕರಿ , ಬೆಂಗಳೂರು. 


6 . ತಾವರೆಕೆರೆ 
7 . ಚೋಳನಾಯಕನಹಳ್ಳಿ 

ಚಿಕ್ಕನಹಳ್ಳಿ 
ಚುಂಚನಕುಪ್ಪೆ 


22 - 12 - 2012 
24 - 12 - 2012 
26 - 12 - 2012 


28 - 12 - 2012 


ಉಪನಿರ್ದೇಶಕರು, 
ರೇಷ್ಮೆ ಇಲಾಖೆ, 
ಬೆಂಗಳೂರು ನಗರ ಜಿಲ್ಲೆ, ಓಕಳೀಪುರಂ ರೇಷ್ಮೆಭವನ , 
ಬೆಂಗಳೂರು. 


10. ರಾಮೋಹಳ್ಳಿ 
11 . ಕೆ. ಗೊಲ್ಲಹಳ್ಳಿ 
12. ಸೂಲಿಕೆರೆ 


22 - 12 - 2012 
24 - 12 - 2012 
26 -12 - 2012 


ವಿಶೇಷ ತಹಶೀಲ್ದಾರ್‌, 
ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಬೆಂಗಳೂರು. 


13 . ತರಳು 
14. ಸೋಮನಹಳ್ಳಿ 
15. ಕಗ್ಗಲೀಪುರ 


22 - 12 - 2012 
24 - 12 - 2012 
26 -12 - 2012 


ಕಾಲಂ [3] ರಲ್ಲಿ ನಮೂದಿಸಿರುವ ಗ್ರಾಮ ಪಂಚಾಯಿತಿಗಳಿಗೆ ಈ ಪ್ರಾಧಿಕಾರದಿಂದ ಹೊರಡಿಸಿರುವ ಅಧ್ಯಕ್ಷರ / ಉಪಾಧ್ಯಕ್ಷರ ಮೀಸಲಾತಿ 
ಅಧಿಸೂಚನೆ ಸಂಖ್ಯೆ: ಚುನಾ / ಗ್ರಾ . ಪಂ ( ಅ. ಉ . ಮೀ ) ಸಿಆ‌ :01 /12 - 13, ದಿನಾಂಕ: 05. 10. 2012 ರಲ್ಲಿ ನಿಗದಿಪಡಿಸಲಾಗಿರುವ ಅಧಿಸೂಚಿತ 
ಪ್ರತಿಯನ್ನು ಲಗತ್ತಿಟ್ಟಿದೆ, ಅದರಂತೆ 2010 ರ ಎರಡನೇ ಅವಧಿಗೆ ಅಧ್ಯಕ್ಷರ /ಉಪಾಧ್ಯಕ್ಷರ ಚುನಾವಣೆಯನ್ನು ಕರ್ನಾಟಕ ಪಂಚಾಯತ್ 
ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ/ಉಪಾಧ್ಯಕ್ಷರ ಚುನಾವಣೆ ] ನಿಯಮಗಳು 1995 ರ ಅನ್ವಯ , ಕಾಲಂ [ 4] ರಲ್ಲಿ ನಮೂದಿಸಿರುವ 
ದಿನಾಂಕಗಳಿಗೆ ಕನಿಷ್ಟ 3 ದಿನಗಳ ಮೊದಲು ಚುನಾವಣೆಯನ್ನು ನಡೆಸಲು ಸೂಚಿಸಿದೆ. 


2 . ಚುನಾವಣೆ ನಡೆಸಲು ಗೊತ್ತುಪಡಿಸಿರುವ ಅಧಿಕಾರಿಗಳು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಹಾಗೂ ಕರ್ನಾಟಕ 

ಪಂಚಾಯತ್ ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ / ಉಪಾಧ್ಯಕ್ಷರ ಚುನಾವಣೆ ] ನಿಯಮಗಳು 1995 ರಡಿಯಲ್ಲಿ ಸಭೆಯ ದಿನಾಂಕ 
ಮತ್ತು ಸ್ಥಳ ಗೊತ್ತುಪಡಿಸಿ ಆಯ್ಕೆಯಾದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಚುನಾವಣೆ ಸಭೆ ನಡೆಸುವ ಬಗ್ಗೆ 7 [ ಏಳು] ದಿನಗಳ 
ಮೊದಲೇ ನೋಟೀಸನ್ನು ಮುದ್ದಾಂ ಹಾಗೂ ನೋಂದಣಿ ಅಂಚೆ ಮೂಲಕ ರವಾನಿಸಿ, ಸ್ವೀಕೃತಿಯನ್ನು ಪಡೆದು ಸಭೆ ನಡೆಸಿ, ಆಯ್ಕೆಯಾದ 

ಅಧ್ಯಕ್ಷ / ಉಪಾಧ್ಯಕ್ಷರುಗಳ ಪಟ್ಟಿಯನ್ನು ನಡಾವಳಿ ಪ್ರತಿಯೊಂದಿಗೆ ಈ ಪ್ರಾಧಿಕಾರಕ್ಕೆ ಕೂಡಲೇ ಸಲ್ಲಿಸತಕ್ಕದ್ದು. 
3, ಗೊತ್ತುಪಡಿಸಿದ ಅಧಿಕಾರಿಗಳು ಮೇಲ್ಕಂಡ ಈ ಚುನಾವಣೆ ನಡೆದ ನಂತರ ಕಾರಣಾಂತರಗಳಿಂದ ಮುಂದೆ ಖಾಲಿಯಾಗುವ ಅಧ್ಯಕ್ಷರ / 

ಉಪಾಧ್ಯಕ್ಷರ ಸ್ಥಾನಗಳು ಖಾಲಿಯಾಗಿದೆ ಎಂದು ಸಂಬಂಧಪಟ್ಟ ಪ್ರಾಧಿಕಾರ ಘೋಷಿಸಿ ಆದೇಶ ಹೊರಡಿಸಿದಲ್ಲಿ, ಸದರಿ ಪಂಚಾಯಿತಿಗಳಿಗೆ 
ಗೊತ್ತುಪಡಿಸಿದ ಅಧಿಕಾರಿಗಳು ಚುನಾವಣೆಯನ್ನು ನಡೆಸಲು ಕ್ರಮಕೈಗೊಳ್ಳಲು ಆದೇಶಿಸಿದೆ. ಇದು ನಿರಂತರವಾದ 
ಪ್ರಕ್ರಿಯೆಯಾಗಿರುವುದರಿಂದ ಈ ಆದೇಶವು ಮುಂದಿನ ಆದೇಶವಾಗುವವರೆಗೂ ಜಾರಿಯಲ್ಲಿರುತ್ತದೆ. 


ಡಾ|| ಜಿ. ಸಿ. ಪ್ರಕಾಶ್ 

ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ , ಬೆಂಗಳೂರು 


5997 


ವಿಶೇಷ ಪತ್ರಿಕೆ 


ಭಾಗ - III ಬೆಂಗಳೂರು, ಶನಿವಾರ, ನವೆಂಬರ್ ೨೪, ೨೦೧೨ ( ಮಾರ್ಗಶಿರ ೩ , ಶಕ ವರ್ಷ ೧೯೩೪) | ನಂ . ೮೪೭ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಅಧಿಸೂಚನೆ 


ಸಂಖ್ಯೆ : ಚುನಾ/ ಗ್ರಾಪಂ( ಅ. ಉ . ಮೀ ) ಸಿಆ‌ : 01 /12 - 13 , ಬೆಂಗಳೂರು ದಿನಾಂಕ: 22 - 11 - 2012 


ಕರ್ನಾಟಕ ಪಂಚಾಯತ್ ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ / ಉಪಾಧ್ಯಕ್ಷರ ಚುನಾವಣೆ] ನಿಯಮಗಳು 1995 ರ ನಿಯಮ 3 ರಡಿ 
ದತ್ತವಾಗಿರುವ ಅಧಿಕಾರದ ಮೇರೆಗೆ ಬೆಂಗಳೂರು ಜಿಲ್ಲೆ ಜಿಲ್ಲಾಧಿಕಾರಿ ಡಾ|| ಜಿ. ಸಿ. ಪ್ರಕಾಶ್, ಭಾ . ಆ. ಸೇ ., ಆದ ನಾನು ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪೂರ್ವ ತಾಲ್ಲೂಕು, ವ್ಯಾಪ್ತಿಯಲ್ಲಿ ಬರುವ ಕಾಲಂ [ 3] ರಲ್ಲಿ ನಮೂದಿಸಿರುವ ಗ್ರಾಮ ಪಂಚಾಯಿತಿಗಳಿಗೆ 2010 ರ ಎರಡನೇ ಅವಧಿಗೆ 
ಅಧ್ಯಕ್ಷರ/ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲು ಕಾಲಂ [2] ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಗೊತ್ತುಪಡಿಸಿದ ಅಧಿಕಾರಿಗಳೆಂದು ನೇಮಕ 
ಮಾಡಿ ಆದೇಶಿಸಿದೆ. 

2010ನೇ ಸಾಲಿನ 2ನೇ ಅವಧಿಗೆ 
ಎರಡನೇ ಅವಧಿಗೆ ಚುನಾವಣೆ ಸಭೆ ನಡೆಸಲು ನೇಮಕ 

ಗ್ರಾಮ ಪಂಚಾಯಿತಿ ಹೆಸರು 

ಅಧ್ಯಕ್ಷ / ಉಪಾಧ್ಯಕ್ಷರು 
ಮಾಡಿರುವ ಗೊತ್ತುಪಡಿಸಿದ ಅಧಿಕಾರಿಗಳು ಶ್ರೀಯುತರು. 

ಅಧಿಕಾರಕ್ಕೆ ಬರುವ ದಿನಾಂಕ 


) 


2 


ಕಾರ್ಯನಿರ್ವಹಣಾಧಿಕಾರಿ 
ಬೆಂಗಳೂರು ಪೂರ್ವ ತಾಲ್ಲೂಕು ಪಂಚಾಯಿತಿ 
ಬೆಂಗಳೂರು. 


1. ಹಾಲನಾಯಕನಹಳ್ಳಿ 
2 . ಕೊಡತಿ 
3. ಕಣ್ಣೂರು 
4. ದೊಡ್ಡಗುಬ್ಬಿ 
5. ಆವಲಹಳ್ಳಿ 
6, ಬಿದರಹಳ್ಳಿ 
7. ಮಂಡೂರು 
8. ದೊಡ್ಡಬನಹಳ್ಳಿ 
9. ಶೀಗೇಹಳ್ಳಿ 


22 -12 - 2012 
24 -12 -2012 
26 - 12 - 2012 
28 - 12 -2012 
30 - 12 - 2012 
22 - 12 - 2012 
24 - 12 - 2012 
26 - 12 - 2012 
28 - 12 - 2012 


ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, 
ಬೆಂಗಳೂರು. 


ಕಾಲಂ [3 ] ರಲ್ಲಿ ನಮೂದಿಸಿರುವ ಗ್ರಾಮ ಪಂಚಾಯಿತಿಗಳಿಗೆ ಈ ಪ್ರಾಧಿಕಾರದಿಂದ ಹೊರಡಿಸಿರುವ ಅಧ್ಯಕ್ಷರ / ಉಪಾಧ್ಯಕ್ಷರ ಮೀಸಲಾತಿ 
ಅಧಿಸೂಚನೆ ಸಂಖ್ಯೆ: ಚುನಾ/ ಗ್ರಾ. ಪಂ ( ಅ.ಉ . ಮೀ ) ಸಿಆ‌:01/ 2 - 13 ದಿನಾಂಕ : 09 .10.2012 ರಲ್ಲಿ ನಿಗದಿಪಡಿಸಲಾಗಿರುವ ಅಧಿಸೂಚಿತ 
ಪ್ರತಿಯನ್ನು ಲಗತ್ತಿಟ್ಟಿದೆ. ಅದರಂತೆ 2010 ರ ಎರಡನೇ ಅವಧಿಗೆ ಅಧ್ಯಕ್ಷರ / ಉಪಾಧ್ಯಕ್ಷರ ಚುನಾವಣೆಯನ್ನು ಕರ್ನಾಟಕ ಪಂಚಾಯತ್ 
ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ / ಉಪಾಧ್ಯಕ್ಷರ ಚುನಾವಣೆ] ನಿಯಮಗಳು 1995 ರ ಅನ್ವಯ , ಕಾಲಂ [ 4] ರಲ್ಲಿ ನಮೂದಿಸಿರುವ 
ದಿನಾಂಕಗಳಿಗೆ ಕನಿಷ್ಟ 3 ದಿನಗಳ ಮೊದಲು ಚುನಾವಣೆಯನ್ನು ನಡೆಸಲು ಸೂಚಿಸಿದೆ. 


2 . ಚುನಾವಣೆ ನಡೆಸಲು ಗೊತ್ತುಪಡಿಸಿರುವ ಅಧಿಕಾರಿಗಳು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಹಾಗೂ ಕರ್ನಾಟಕ 

ಪಂಚಾಯತ್ ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ / ಉಪಾಧ್ಯಕ್ಷರ ಚುನಾವಣೆ] ನಿಯಮಗಳು 1995 ರಡಿಯಲ್ಲಿ ಸಭೆಯ ದಿನಾಂಕ ಮತ್ತು 
ಸ್ಥಳ ಗೊತ್ತುಪಡಿಸಿ ಆಯ್ಕೆಯಾದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಚುನಾವಣೆ ಸಭೆ ನಡೆಸುವ ಬಗ್ಗೆ 7 [ ಏಳು ] ದಿನಗಳ 
ಮೊದಲೇ ನೋಟೀಸನ್ನು ಮುದ್ದಾಂ ಹಾಗೂ ನೋಂದಣಿ ಅಂಚೆ ಮೂಲಕ ರವಾನಿಸಿ , ಸ್ವೀಕೃತಿಯನ್ನು ಪಡೆದು ಸಭೆ ನಡೆಸಿ, ಆಯ್ಕೆಯಾದ 

ಅಧ್ಯಕ್ಷ/ಉಪಾಧ್ಯಕ್ಷರುಗಳ ಪಟ್ಟಿಯನ್ನು ನಡಾವಳಿ ಪ್ರತಿಯೊಂದಿಗೆ ಈ ಪ್ರಾಧಿಕಾರಕ್ಕೆ ಕೂಡಲೇ ಸಲ್ಲಿಸತಕ್ಕದ್ದು. 
3. ಗೊತ್ತುಪಡಿಸಿದ ಅಧಿಕಾರಿಗಳು ಮೇಲ್ಕಂಡ ಈ ಚುನಾವಣೆ ನಡೆದ ನಂತರ ಕಾರಣಾಂತರಗಳಿಂದ ಮುಂದೆ ಖಾಲಿಯಾಗುವ ಅಧ್ಯಕ್ಷರ | 

ಉಪಾಧ್ಯಕ್ಷರ ಸ್ಥಾನಗಳು ಖಾಲಿಯಾಗಿದೆ ಎಂದು ಸಂಬಂಧಪಟ್ಟ ಪ್ರಾಧಿಕಾರ ಘೋಷಿಸಿ ಆದೇಶ ಹೊರಡಿಸಿದಲ್ಲಿ, ಸದರಿ ಪಂಚಾಯಿತಿಗಳಿಗೆ 
ಗೊತ್ತುಪಡಿಸಿದ ಅಧಿಕಾರಿಗಳು ಚುನಾವಣೆಯನ್ನು ನಡೆಸಲು ಕ್ರಮಕೈಗೊಳ್ಳಲು ಆದೇಶಿಸಿದೆ. ಇದು ನಿರಂತರವಾದ ಪ್ರಕ್ರಿಯೆಯಾಗಿರುವುದರಿಂದ 
ಈ ಆದೇಶವು ಮುಂದಿನ ಆದೇಶವಾಗುವವರೆಗೂ ಜಾರಿಯಲ್ಲಿರುತ್ತದೆ. 


ಡಾ | ಜಿ . ಸಿ. ಪ್ರಕಾಶ್ 

ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 


5998 


ವಿಶೇಷ ಪತ್ರಿಕೆ 


ಭಾಗ - III || ಬೆಂಗಳೂರು, ಶನಿವಾರ, ನವೆಂಬರ್ ೨೪, ೨೦೧೨ ( ಮಾರ್ಗಶಿರ ೩ , ಶಕ ವರ್ಷ ೧೯೩೪) | ನಂ . ೮೪೮ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಅಧಿಸೂಚನೆ 


ಸ 


: ಚುನಾ /ಗ್ರಾಪಂ( ಅ. ಉ . ಮೀ ) ಸಿಆ‌: 01 /12 - 13, ಬೆಂಗಳೂರು ದಿನಾಂಕ: 22 - 11 - 2012 


ಕರ್ನಾಟಕ ಪಂಚಾಯತ್ ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ / ಉಪಾಧ್ಯಕ್ಷರ ಚುನಾವಣೆ] ನಿಯಮಗಳು 1995 ರ ನಿಯಮ 3 ರಡಿ 
ದತ್ತವಾಗಿರುವ ಅಧಿಕಾರದ ಮೇರೆಗೆ ಬೆಂಗಳೂರು ಜಿಲ್ಲೆ ಜಿಲ್ಲಾಧಿಕಾರಿ ಡಾ|| ಜಿ.ಸಿ. ಪ್ರಕಾಶ್ ಭಾ . ಆ. ಸೇ ., ಆದ ನಾನು ಬೆಂಗಳೂರು ಜಿಲ್ಲೆ, ಆನೇಕಲ್ 
ತಾಲ್ಲೂಕು, ವ್ಯಾಪ್ತಿಯಲ್ಲಿ ಬರುವ ಕಾಲ೦ [ 3 ] ರಲ್ಲಿ ನಮೂದಿಸಿರುವ ಗ್ರಾಮ ಪಂಚಾಯಿತಿಗಳಿಗೆ 2010 ರ ಎರಡನೇ ಅವಧಿಗೆ ಅಧ್ಯಕ್ಷರ /ಉಪಾಧ್ಯಕ್ಷರ 
ಚುನಾವಣೆಯನ್ನು ನಡೆಸಲು ಕಾಲಂ [2] ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಗೊತ್ತುಪಡಿಸಿದ ಅಧಿಕಾರಿಗಳೆಂದು ನೇಮಕ ಮಾಡಿ 
ಆದೇಶಿಸಿದೆ. 


8(d 


ಎರಡನೇ ಅವಧಿಗೆ ಚುನಾವಣೆ ಸಭೆ ನಡೆಸಲು ನೇಮಕ 
ಮಾಡಿರುವ ಗೊತ್ತುಪಡಿಸಿದ ಅಧಿಕಾರಿಗಳು ಶ್ರೀಯುತರು. 


ಗ್ರಾಮ ಪಂಚಾಯಿತಿ ಹೆಸರು 


2010ನೇ ಸಾಲಿನ 
2ನೇ ಅವಧಿಗೆ ಅಧ್ಯಕ್ಷ / 
ಉಪಾಧ್ಯಕ್ಷರು ಅಧಿಕಾರಕ್ಕೆ 

ಬರುವ ದಿನಾಂಕ 


3 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆನೇಕಲ್ ತಾಲ್ಲೂಕು. 


ಬ್ಯಾಗಡದೇನಹಳ್ಳಿ 
2. ಸುರಗಜಕ್ಕನಹಳ್ಳಿ 
3. ಹಾರಗದ್ದೆ 
4. ಇಂಢವಾಡಿ 


22 - 12 - 2012 
24 - 12 - 2012 
26 -12 - 2012 
28 - 12 - 2012 


2 


. 


22 - 12 - 2012 


ಉಪನಿದೇಶಕರು, 
ರೇಷ್ಮೆ ಇಲಾಖೆ, ಬೆಂಗಳೂರು ನಗರ , ಓಕಳೀಪುರಂ, 
ಬೆಂಗಳೂರು. 


24 - 12 - 2012 
26 - 12 - 2012 
28 - 12 - 2012 


ಮುಖ್ಯ ಯೋಜನಾಧಿಕಾರಿ 
ಬೆಂಗಳೂರು ಜಿಲ್ಲಾ ಪಂಚಾಯಿತಿ, 
ಕೃಷಿ ಭವನ, ಬೆಂಗಳೂರು. 


- ಹುಸ್ಕೂರು 
6. ಹೆಬ್ಬಗೋಡಿ 
7. ಬೊಮ್ಮಸಂದ್ರ 
8, ಚಂದಾಪುರ 
9. ಕಲ್ಲುಬಾಳು 
10. ಜಿಗಣಿ 
11. ಹೆನ್ನಾಗರ 
12. ಹುಲಿಮಂಗಲ 
13. ರಾಗೀಹಳ್ಳಿ 
14. ಮಂಟಪ 
15 . ಬನ್ನೇರುಘಟ್ಟ 
16. ಶಾಂತಿಪುರ 


22 -12 -2012 
24-12 - 2012 
26 -12 - 2012 


28 - 12 - 2012 


ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು , 
ಆನೇಕಲ್ ತಾಲ್ಲೂಕು, 
ಬೆಂಗಳೂರು. 


22 - 12 - 2012 
24 - 12 - 2012 
26 - 12 - 2012 
28 - 12 - 2012 


5 


. 


ಸಹಾಯಕ ಕೃಷಿ ನಿರ್ದೇಶಕರು , 
ಕೃಷಿ ಇಲಾಖೆ, 
ಆನೇಕಲ್ ತಾಲ್ಲೂಕು, ಆನೇಕಲ್ 


17 . ವಣಕನಹಳ್ಳಿ 
18 . ಸಮಂದೂರು 
19 . ಕರ್ಪೂರು 


22 - 12 - 2012 
24 - 12 - 2012 
26 -12 - 2012 
28 - 12 - 2012 


20. ಮರಸೂರು 


5999 


8િબ 


ಎರಡನೇ ಅವಧಿಗೆ ಚುನಾವಣೆ ಸಭೆ ನಡೆಸಲು ನೇಮಕ 
ಮಾಡಿರುವ ಗೊತ್ತುಪಡಿಸಿದ ಅಧಿಕಾರಿಗಳು ಶ್ರೀಯುತರು. 


ಗ್ರಾಮ ಪಂಚಾಯಿತಿ ಹೆಸರು 


2010ನೇ ಸಾಲಿನ 
2ನೇ ಅವಧಿಗೆ ಅಧ್ಯಕ್ಷ / 
ಉಪಾಧ್ಯಕ್ಷರು ಅಧಿಕಾರಕ್ಕೆ 

ಬರುವ ದಿನಾಂಕ 


ಸಮಾಜ ಕಲ್ಯಾಣಾಧಿಕಾರಿಗಳು, 
ಸಮಾಜ ಕಲ್ಯಾಣ ಇಲಾಖೆ, 
ಆನೇಕಲ್ ತಾಲ್ಲೂಕು, ಆನೇಕಲ್ . 


22 - 12 - 2012 
24 - 12 - 2012 
26 - 12 - 2012 
28 - 12 - 2012 


ವಿಶೇಷ ತಹಶೀಲ್ದಾರ್‌, 
ಆನೇಕಲ್ ತಾಲ್ಲೂಕು, ಆನೇಕಲ್. 


21. ಬಿದರಕುಪ್ಪೆ 
22 . ಹಂದೇನಹಳ್ಳಿ 
23 , ಮುತ್ತಾನಲ್ಲೂರು 
24 , ದೊಮ್ಮಸಂದ್ರ 
25. ಯಮರೆ 
26 , ಸರ್ಜಾಪುರ 
27 ಮುಗಳೂರು 
28, ನೆರಿಗಾ 
29 . ನೆರಳೂರು 
30. ಮಾಯಸಂದ್ರ 
31. ಬಳ್ಳೂರು 
32. ಅತ್ತಿಬೆಲೆ 


22 - 12 - 2012 
24 - 12 - 2012 
26 - 12 - 2012 
28 -12 - 2012 


ಸಹಾಯಕ ಕಾರ್ಯಪಾಲಕ ಅಭಿಯಂತರರು , 
ಆನೇಕಲ್ ತಾಲ್ಲೂಕು, ಆನೇಕಲ್. 


22 - 12 - 2012 
24 - 12 - 2012 
26 - 12 - 2012 
28 - 12 - 2012 


1. ಕಾಲಂ [3] ರಲ್ಲಿ ನಮೂದಿಸಿರುವ ಗ್ರಾಮ ಪಂಚಾಯಿತಿಗಳಿಗೆ ಈ ಪ್ರಾಧಿಕಾರದಿಂದ ಹೊರಡಿಸಿರುವ ಅಧ್ಯಕ್ಷರ/ಉಪಾಧ್ಯಕ್ಷರ ಮೀಸಲಾತಿ 

ಅಧಿಸೂಚನೆ ಸಂಖ್ಯೆ: ಚುನಾ / ಗ್ರಾ . ಪಂ ( ಅ. ಉ . ಮೀ ) ಸಿಆ‌:01 /12 - 13 , ದಿನಾಂಕ: 08 -10 - 2012 ರಲ್ಲಿ ನಿಗದಿಪಡಿಸಲಾಗಿರುವ ಅಧಿಸೂಚಿತ 
ಪ್ರತಿಯನ್ನು ಲಗತ್ತಿಟ್ಟಿದೆ. ಅದರಂತೆ 2010 ರ ಎರಡನೇ ಅವಧಿಗೆ ಅಧ್ಯಕ್ಷರ /ಉಪಾಧ್ಯಕ್ಷರ ಚುನಾವಣೆಯನ್ನು ಕರ್ನಾಟಕ ಪಂಚಾಯತ್ ರಾಜ್ 
[ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ/ಉಪಾಧ್ಯಕ್ಷರ ಚುನಾವಣೆ ] ನಿಯಮಗಳು 1995 ರ ಅನ್ವಯ , ಕಾಲಂ [4] ರಲ್ಲಿ ನಮೂದಿಸಿರುವ ದಿನಾಂಕಗಳಿಗೆ 
ಕನಿಷ್ಟ 3 ದಿನಗಳ ಮೊದಲು ಚುನಾವಣೆಯನ್ನು ನಡೆಸಲು ಸೂಚಿಸಿದೆ. 


2 . ಚುನಾವಣೆ ನಡೆಸಲು ಗೊತ್ತುಪಡಿಸಿರುವ ಅಧಿಕಾರಿಗಳು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಹಾಗೂ ಕರ್ನಾಟಕ 


ಪಂಚಾಯತ್ ರಾಜ್ [ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ / ಉಪಾಧ್ಯಕ್ಷರ ಚುನಾವಣೆ] ನಿಯಮಗಳು 1995 ರಡಿಯಲ್ಲಿ ಸಭೆಯ ದಿನಾಂಕ ಮತ್ತು 
ಸ್ಥಳ ಗೊತ್ತುಪಡಿಸಿ ಆಯ್ಕೆಯಾದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಚುನಾವಣೆ ಸಭೆ ನಡೆಸುವ ಬಗ್ಗೆ 7 [ ಏಳು ] ದಿನಗಳ ಮೊದಲೇ 
ನೋಟೀಸನ್ನು ಮುದ್ದಾಂ ಹಾಗೂ ನೋಂದಣಿ ಅಂಚೆ ಮೂಲಕ ರವಾನಿಸಿ, ಸ್ವೀಕೃತಿಯನ್ನು ಪಡೆದು ಸಭೆ ನಡೆಸಿ , ಆಯ್ಕೆಯಾದ ಅಧ್ಯಕ್ಷ / 
ಉಪಾಧ್ಯಕ್ಷರುಗಳ ಪಟ್ಟಿಯನ್ನು ನಡಾವಳಿ ಪ್ರತಿಯೊಂದಿಗೆ ಈ ಪ್ರಾಧಿಕಾರಕ್ಕೆ ಕೂಡಲೇ ಸಲ್ಲಿಸತಕ್ಕದ್ದು . 


3 . ಗೊತ್ತುಪಡಿಸಿದ ಅಧಿಕಾರಿಗಳು ಮೇಲ್ಕಂಡ ಈ ಚುನಾವಣೆ ನಡೆದ ನಂತರ ಕಾರಣಾಂತರಗಳಿಂದ ಮುಂದೆ ಖಾಲಿಯಾಗುವ ಅಧ್ಯಕ್ಷರ | 


ಉಪಾಧ್ಯಕ್ಷರ ಸ್ಥಾನಗಳು ಖಾಲಿಯಾಗಿದೆ ಎಂದು ಸಂಬಂಧಪಟ್ಟ ಪ್ರಾಧಿಕಾರ ಘೋಷಿಸಿ ಆದೇಶ ಹೊರಡಿಸಿದಲ್ಲಿ , ಸದರಿ ಪಂಚಾಯಿತಿಗಳಿಗೆ 
ಗೊತ್ತುಪಡಿಸಿದ ಅಧಿಕಾರಿಗಳು ಚುನಾವಣೆಯನ್ನು ನಡೆಸಲು ಕ್ರಮಕೈಗೊಳ್ಳಲು ಆದೇಶಿಸಿದೆ. ಇದು ನಿರಂತರವಾದ ಪ್ರಕ್ರಿಯೆಯಾಗಿರುವುದರಿಂದ 
ಈ ಆದೇಶವು ಮುಂದಿನ ಆದೇಶವಾಗುವವರೆಗೂ ಜಾರಿಯಲ್ಲಿರುತ್ತದೆ. 


ಡಾ | ಜಿ . ಸಿ. ಪ್ರಕಾಶ್ 

ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 


6000 


ವಿಶೇಷ ಪತ್ರಿಕೆ 


ಭಾಗ - II ಬೆಂಗಳೂರು, ಶನಿವಾರ, ನವೆಂಬರ್ ೨೪, ೨೦೧೨ ( ಮಾರ್ಗಶಿರ ೩ , ಶಕ ವರ್ಷ ೧೯೩೪ ನಂ . ೮೪೯ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 43 ಸೇಲೋಸೇ 2012 , ಬೆಂಗಳೂರು, ದಿನಾಂಕ: 24 .11.2012 


ಕರ್ನಾಟಕ ರಾಜ್ಯಪಾಲನಾದ ನಾನು, ಹೆಚ್. ಆರ್. ಭಾರದ್ವಾಜ್ , ಭಾರತ ಸಂವಿಧಾನದ ಅನುಚ್ಛೇದ 316ರ ಖಂಡ (1) ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್. ದಯಾಶಂಕರ್, ಭಾ . ಆ. ಸೇ ., ಮತ್ತು ಡಾ : ಮಂಗಳ ಶ್ರೀಧರ್ ಇವರುಗಳನ್ನು ದಿನಾಂಕ: 8.1. 2012 ಮತ್ತು 
31.5.2012 ರಂದು ಅನುಕ್ರಮವಾಗಿ ನಿವೃತ್ತಿ ಹೊಂದಿದ ಶ್ರೀ ರುದ್ರೇಗೌಡ ಎಸ್ . ಮತ್ತು ಶ್ರೀ ಜಿ. ಟಿ. ಚಂದ್ರಶೇಖರಪ್ಪ ಇವರುಗಳ ಸ್ಥಾನದಲ್ಲಿ ಕರ್ನಾಟಕ 
ಲೋಕಸೇವಾ ಆಯೋಗದ ಸದಸ್ಯರನ್ನಾಗಿ ನೇಮಿಸಿರುತ್ತೇನೆ. 


ಹೆಚ್ . ಆರ್ . ಭಾರದ್ವಾಜ್ 
ಕರ್ನಾಟಕದ ರಾಜ್ಯಪಾಲರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ : ಮಂಗಳ ಜಿ. ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು -1) 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 43 SSC 2012, Bangalore, dated: 24 . 11 . 2012 


In exercise of the powers conferred by clause (1) of Article 316 of the Constitution of India, 
I, H . R . Bhardwaj, Governor of Karnataka, hereby appoint Shri. S . Dayashankar, I.A . S ., and Dr. Mangala Shridhar as 
Members of the Karnataka Public Service Commission in place of Sri Rudregowda S . and 
Sri G . T . Chandrashekarappa retired on 8 . 1. 2012 and 31 .5 . 2012 respectively . 


H . R . BHARDWAJ 
GOVERNOR OF KARNATAKA 


By Order and in the name of the Governor of Karnataka, 


Dr. Mangala G . S 

Under Secretary to Government 
Department of Personnel and Administrative Reforms 

(Service Rules - 1) 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ- 2 , ಬೆಂಗಳೂರು 


